ಶ್ರೀ 
ಶ್ರೀಮತೇ ರಾಮಾನುಜಾಯನಮಃ 





ಶ್ರೀಮಾನ್‌ ಎಂ. ಹಿ. ಎಸ್‌, ಐಯ್ಯಂಗಾರ್‌, ಬಿ.ಇ.,ಎಂ.ಐ.ಇ , 
ರಿಟೈರ್ನ ರೈಲ್ವೇ ಡೆಸ್ಕೂಟಿ ಛೀಫ್‌ ಇಂಜಿನಿಯರಿಂದ 


ಆ ಲ" 
ಬರೆಯಲ್ಪಟ್ಟಿದ್ದು 


ಉಭಯವೇದಾನ್ತ ಪ್ರವರ್ತನ ಸಭೆಯವರಿಂದ 
ಸ್ರಕಟಸಲ್ಪಟ್ಟದ್ದು. 


ಮಲ್ಲೇಶ್ವರಂ, ಬೆಂಗಳೂರು, 
1968 


ಮೊದಲ ಮುದ್ರಣ : 1968 


ಮುದ್ರಣ : 
ದವಲತ್‌ ಪ್ರಿಂಜಿರ್ಸ್‌, 
ಮಲ್ಲೇಶ್ವರಂ, ಬೆಂಗಳೂರು-33, 


ಪ್ರಕಟನೆ 


ಉಭಯವೇದಾನ್ತ ಪ್ರವರ್ತನಸಭೆಯು ಸುಮಾರು 60 ವರ್ಷಗಳಿಂದ ಅವಿಚ್ಛೆನ್ನ 
ವಾಗಿ ವಿಶಿಷ್ಠಾ ದ್ವೈತ ಸಿದ್ಧಾಂತವನ್ನು ಉವನ್ಯಾಸಗಳ ಮೂಲಕವೂ, ವೇದ ಮತ್ತು 
ಸಂಸ್ಕೃತ ದ್ರಾವಿಡರೂವವಾದ ಉಭಯವೇದಾನ್ವಗಳಲ್ಲಿ ಪರೀಕ್ಷೆಗಳನ್ನು ನಡೆಯಿಸಿ 
ಬಹ:ಮಾನಗಳನ್ನು ಕೊಡುವುದರ ಮೂಲುವೂ ಪ್ರಚಾರ ಮಾಡುತ್ತಿರುವುದು 
ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ ಪುನ್ತಕ ಭಂಡಾರವನ್ನು ಏರ್ಪಡಿಸಲಾಗಿದೆ. 
ಮತ್ತು ವಿದಾರ್ಧಿಗಳಿಗುಗಿ ಪಾರಶಾಲೆಯನ್ನು ನಡೆಯಿಸಲಾಗಿದೆ. 


ಇದರಜೊತೆಗೆ ಸಭೆಯ ಉದ್ದೇಶಗಳಲ್ಲೊಂದಾದ ಲೇಖನ ಪ್ರಕಟನ ಕಾರ್ಮವನ್ನು 
ಪ್ರಾರ:ಭ ಮಾಡಲಾಗಿದೆ. ಲೇಖನಗಳು ಒದಗಿ ಸೌಕರ್ಯಗಳು ಏರ್ಪಟ್ಟರೆ ತ್ರೈಮಾಸಿಕ 
ಅಧವಾ ಮಾಸಿಕ ಪತ್ರಿಕೆಯನ್ನು ಆರಂಭಿನಲು ಉದ್ದೇಶ್ಯವಿದೆ. ಪ್ರಕಟನ ಕಾರ್ಯವು 
ಚಿಕ್ಕ ಚಿಕ್ಕ ಲೇಖನಗಳನ್ನು ವ್ರಕಟಿಸುವ ಕಾರ್ಯದಿಂದ ಆರಂಭವಾಗಿದೆ. ಶ್ರೀರ್ಮಾ 
ರಿಟೈರ್‌ ಡೆಪ್ಯುಟಿ ಲೀಫ್‌ ಇಂಜನಿಯೆರ್‌, ಸದರ ರೈ ಲ್ವ ಎಂ. ಟ್ಮ ಎನ್‌. 
ಐಖ್ಕುಂಗಾರ್ಯರು ತಮ್ಮ ಲೇಖನವನ್ನು ಸಭೆಗೆ ಕೊಟ್ಟು ಉಪಕರಿಸಿರುತ್ತಾರೆ. ಇದೇ 
ರೀತಿ ಆಗಾಗ್ಗೆ ಸರಳಮದ ಮತ್ತು ವಿದ್ವತ್ಫೂರ್ಣವಾದ ಲೇಖನಗಳನ್ನು ಚಿಕ್ಕ ಪುಸ್ತಕ 
ಗಳಾಗಿ ಪ್ರಕಟಿಸಿ ಜ್ಞಾನಪ್ತ್ರನಾರ ಕಾರ್ಯವನ್ನು ಮುಂದುವರಿಸಲು ಸಭೆಯು 
ಆಶಿಸುತ್ತದೆ. 


ವಿದ್ವಾಂಸರುಗಳು ತಮ್ಮ ವಿರಾಮ ಕಾಲಗಳಲ್ಲಿ ಈ ವಿಧವಾದ ಗ್ರಂಧಗಳನ್ನು 
ಬರೆದು. ಸಭೆಯ ಪ್ರಕಟನ ಕಾರ್ಯದಲ್ಲಿ ನೆರವಾಗಬೇಕೆಂದು ಪ್ರಾರ್ಧಿಸುತ್ತೇವೆ, 
ಶ್ರೀಮದಾಚಾರ್ಯವತ್ಮರ ನಿರ್ಹೇತುಕ ಕೃಪಾಕಟಾಕ್ಷದಿಂದ ನಮ್ಮ ಉದ್ದೇಶವು ಶಾಶ್ವತ 
ವಾಗಿ ಬೆಳೆಯಲೆಂದು ಪಾರ್ಧಿಸುತ್ತೇದೆ 


ಶ್ರೀ ರಾಮಾನುಜಾರ್ಯ ದಿಮ್ಮಜ್ಞಾವರ್ಧತಾಂ ಅಭಿವರ್ಧತಾಂ 


2—1—68 ಇತಿ, 
ಮಲ್ಲೇಶ್ವರಂ, ಗೌರವ ಕಾರ್ಯದರ್ಶಿ. 


ನಿಜಾ ಪೆನೆ 


೧20 


ಮುಮುಕ್ಷುಗಳಾದ ಶ್ರೀವೆ ಷ್ಣವರಿಗೆ ತತ್ತ್ವ, ಹಿತ. ಪುರುಷಾರ್ಧಗಳೆ ಯಧಾ 
ವತ್‌ ಜ್ಞಾನವು ಅತ್ಯಾವಶ್ಶಕವು. 1964 ನೇ ಸಂವತ್ಸರದಲ್ಲಿ ಈ ಸಭೆಯವರು 
ದಾಸನು ಬರೆದ “ಪರತತ್ತ್ವ? ವಿಚಾರವನ್ನು ಅನೇಕರು ಓದಿರಬಹುದು. ಪರತತ್ವ 
ಜ್ಞಾನ ವುಂಟಾದಮೇಲೆ ಉಪಾಯ ವ.ತ್ತು ಪುರುಷಾರ್ಧಗಳೆ ಸಾಧನೆಗಾಗಿ ಆಚಾ 
ರ್ಯಾನು ವರ್ತನವು ನಮ್ಮ ಸಿದ್ಧಾನ್ನಕೆ ್ಯ ಅತಿ ಮುಖ್ಯವಾದದ್ದು 


“ ಪೀತಕವಾಡೈಪ್ಲಿರಾನ್‌ ಪರಮ ಗುರುವಾಯ್‌ ಪಿರಂದು ” ಎಂದು ನಮ್ಮಾ 
ಳ್ಲಾರ್ರು ಪರಮಾತ್ಮನೇ ಪ್ರಧಮಾಚಾರ್ಕನಾಗಿ ಅವತರಿಸಿದನು ಎಂದು ಹಾಡಿರುವರು. 
ಆಚಾರ್ಕಾನುಗ್ರಹವಿಲ್ಲದೆ ಕೈಂಕರ್ಯದೊಡನೆ ಕೂಡಿದ ಸಾಯುಜ್ಯ ಮುಕ್ತಿಯು ಸುಲಭ 
ವಾಗಿ ದೊರಕುವುದಿಲ್ಲವೆಂಬುವುದು ಶ್ರೀವೈಷ್ಣವರಾದ ನಮ್ಮ ಸಿದ್ಧಾನ್ನ. ಅಂತಹ 
ಪರಮಾಚಾರ್ಯ ಸ್ಥಾನವು ಭಗವದ್ರಾಮಾನುಜಾಚಾರ್ಯರಿಗೇ ಇರುವುದು ಎಂಬುವುದನ್ನು 
ಈ ಸಣ್ಣ ಗ್ರಂಧದಲ್ಲಿ ಕಾಣಿಸಿದೆ, ಅದರ ಜೊತೆಗೆ ಅವರು ಉವದೇಶಿಸಿದ ಆಚಾರ 
ನಿಷ್ಠೆಯೂ ಸ್ವಲ್ಪಮಟ್ಟಿಗೆ ತಿಳಿಸಲ್ಪಟ್ಟಿದೆ ಮಹಾಭಾರತವನ್ನು ಒಬ್ಬ ಮಹನೀಯರು 
ಕೇವಲ ಒಂದು ಶ್ಲೋಕದಿಂದ ಹಾಡಿದರಂತೆ ಅದರಂತೆಯೇ ಮಹತ್ತಾದ ಈ ವಿಷಯ 
ವನ್ನು ಆಲ್ಬಶ್ರುತ ಸಾದ ದಾಸನು ಸ್ಮಳಸಂಕೋಚದಿಂದಾಗಿ ಸ್ವಲ್ಪ ಮಟ್ಟಿಗೆ ವಿವರಿಸು 
ವುದಕ್ಕೆ ಪ್ರಯತ್ನಿಸಿರುವೆನು. ಇದರಲ್ಲಿರಬಹುದಾದ ಗುಣಗಳನ್ನು ಮಹನೀಯರು 
ಗ್ರಹಿಸಿ, ತಪ್ಪುಗಳನ್ನು ಮನ್ನಿಸುವರೆಂದು ನಂಬಿರುದೆನ್ನು 


ಉಭಯ ವೇದಾನ್ತ ಪ್ರವತ `ನ ಸಭೆಯ ವರು ಇದನ್ನು ಪ್ರಚುರ ಪಡಿಸಿದುದ 
ಕ್ಕಾಗಿ ಅವರಿಗೆ ನನ್ನ ಹೃತ್ಸೂರ್ವಕವಾದ ವಂದನೆಗಳನ್ನು ಅರ್ಪಿಸುವೆನು. 


ಎಂ. ಶಿ, ಶ್ರೀನಿವಾಸದಾಸನ್‌ 


೨ 


ಪಿತಾಚ, ರಕ್ಷಕಶ್ತೇಷೀ, ಭರ್ತಾಜ್ಞೇಯೋ ರಮಾಪಕಶಿಃ । 

ಸ್ವಾಮ್ಯಾಧಾರೋ ಮಮೂತ್ಮಾಚ।! ಭೋಕ್ತಾಚಾದ್ಯಮನೂದಿತಃ ॥* 

(ಅಷ್ಟಾದಶರಹಸ್ಕ- ನವವಿಧ ಸಂಬಂಧ) 
ಎಂಬ ಮನುರಾಜ ಪದತ್ರಯೋಕ್ತ ನವವಿಧಸಂಬಂಧ ಜ್ಞಾನಾನುಷ್ಠಾನಗಳು ನಮ್ಮ 
ಶ್ರೀವೈಷ್ಣವರ ಅಂತಃಕರಣದಲ್ಲಿ ಜನಿಸಬೇಕು. ಇದು ಬಹಳ ತಿಳುವಳಿಕೆಯಿಂದಲೂ 
ಅಭ್ಯಾಸದಿಂದಲೂ ಸಾಧ್ಯವು “ವದ್ಮವುರಾಣದಲ್ಲಿ” 

ದ್ವಿವಿಧಂ ವೈಷ್ಣವಂಪ್ರೋಕ್ತಂ। ಬಾಹ್ಮಮಾಭ್ಯಂತರಂ ತಧಾ। 

ಶಂಖಚಕ್ರಾದಿಕಂ ಬಾಹ್ಯ! ಮಾಂತರಂ ವೀತರಾಗತಃ 1 
ಎಂದು ಹೇಳಿದೆ “ವೀತಾರಾಗತ್ನ” ವೆಂದರೆ- ಶ್ರೀಶಾಂಫಿ,ಸಂಬಂಧ ಜ್ಞ್ಯಾನಾನುರಾಗಾ 
ನ್ವಿತನಾದ ಶ್ರೀವೈಷ್ಣ ವನಿಗೆ ತದ್ವ ಒತಿರಿಕ್ಕಸ್ವಶರೀರಸಂಬಂಧಿ ಸ್ನೇಹಾದಿಗಳು *ಕ್ಷೇತ್ರಾಣಿ” 
ಎಂಬ ವಚನದ ಪ್ರಕಾರ ಪ್ರತಿಕೂಲಗಳಾಗಿ ತೋರುವುವು ** 


*ಪಿತಾಚರಕ್ಷರಕಶ್ಯೇಷೀ ಭರ್ತಾ, ಜ್ಞೇಯೋರಮಾವತಿಃ \ 
ಸ್ವಾಮ್ಮಾಧಾರೋಮಮುತ್ಮಾಚ । ಭೋಕ್ತಾಚಾದ್ಮಮನೂದಿತಃ ॥ 

" ಓಂನಮೋ, ನಾರಾಯಣಾಯ' ಎಂಬ “ತಿರುಮಂತ್ರ” ದ್ವ, ಈಶ್ವರನಿರ್ಗ ಚತನಿಗೂ ಇರುವ 
ಒಂಭತ್ತು ವಿಧವಾದ ಸಂಬಂಧವು ವ್ಯಕ್ತಪಡಿಸಲ್ಪಟ್ಟಿರುವುದು- ಇದರಲ್ಲಿ ಓಂ ಎಂಬಂದು ಅ ಕಾರ್ಯ 
ಉ ಕಾರ, ಮ ಕಾರಗಳೆಂಒ ಮೂರು ಅಕ್ಷರಗಳಿಂದ ಕೂಡಿರ. ವುದು “ಅ” ಕಾರವು “ಪಿತಾ-ಪುತ್ರ” 
ಸಂಬಂಧದ್ಯೋತಕವು, “ಅದರಕ್ಷಣೇ” ಎಂಬ ಧಾತುವಿನ ಅರ್ಧದಿಂದ "ರಕ್ಷ್ಯ._ರಕ್ಷಕ” ಸಂಬಂಧವೂ, 
“ಲುಪ್ತಚತುರ್ಧಿ” ಯಿಂದ “ಶೇಷ_ಶೇಷಿ' ಸಂಒಂಧವೂ, "ಉ” ಕಾರದಿಂದ ಬತ ರೈ -ಭಾರ್ಕಾ 
ಸಂಬಂಧವೂ, “ಮ” ಕಾರದಿಂದ "ಜ್ಞಾತೃ-ಜೇಯ” ಸಂಬಂಧವೂ, “ನಮಸ್‌” ಶಬ್ದದಿಂದ 
“ಸ್ವ ಸ್ವಾಮಿ” ಸಂಬಂಧವೂ, “ನಾರ” ಪದದಿಂದ “ಶರೀರಿ.ಶರೀರ”- ಸಂಬಂಧವೂ” “ಅಯನ” 
ಪದದಿಂದ ಆಧಾರಾದೇಯ ಸಂಬಂಧವೂ ಆಯ ಪದದಿಂದ “ಬೋಕ್ತ ಹೋಗ” ಸಂಬಂಧವೂ 
ಈ ರೀತಿಯಾಗಿ “ತಿರುಮಂತ್ರ” ದಿಂದ ಈಶ ಸರನಿಗೂ ಚೇತನಿಗೂ ಇರುವ ನವವಿಧ ಸಂಬಂಧಗಳು 
ನಮ್ಮ ಪೂರ್ವಾಚಾರ್ಯರುಗಳಿಂದ ಹೇಳಲ್ಬಟ್ಟಿ ವೆ ಈ ನವವಿಧ ಸಂಬಂಧಗಳೂ ಮೂಮುಕ್ಷುವಗೆ 
ನಿತ್ಯಾನುಸಂಧೇಯಗಳು 
ಕ್ಷೇತ್ರಾಣಿ- - 

**ಫಿತರಂ ಮಾತರಂ ದಾರಾ: ಪುರ್ತ್ರಾ ಬಂರ್ಧೂ ಸರ್ವೀ ಗುರೂನ್‌॥ 

ರತ್ನಾನಿಧನಧಾನಾ ನಿ, ಕ್ಷೇತ್ರಾಣಚಗೃಹಾಣಿಚ॥ 

ಸರ್ವಧರ್ಮಾಂಶ್ಚ ಸಂತ್ಯಜ್ಮ ಸರ್ವಕಾಮಾಂಶ್ರ ಸಾಕ್ಷರ್ರಾ॥ 

ಲೋಕವಿಕ್ರಾನ್ತ ಚರಣೌ, ಶರಇಂತೇ ವ್ರಜಂವಿಭೆ ೧*॥ (ಗವ್ಯತ್ರುಯ ಶರಣುಗತಿಗದ್ಯ) ಎಂಬಂತೆ 

ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಮಾಡು ನವನು, ಪಿತೃ, ಮಾತೃ 

ದಾರಾ, ಪುತ್ರ ಪುತ್ರಿ ಬಂಧು, ಸುಖ ಸುಖೀ, ಗುರು, ರತ್ನ ಧನ, ಧಾನ್ಮೆ ಕ್ಷೇತ್ರ, 

ಗೃಹ, ಅದಾಯ ಇತ್ಯಾ ದಿಗಳನ್ನೆಲ್ಲಾ ಅವುಗಳ ಹಿಂದಿನ ವಾಸನಾಸಂಬಧಗಳೊಂದಿಗೆ 

ತ್ಯಜಿಸಿ ಧರ್ಮ ಅರ್ಥ ಕಾಮಗಳನ್ನೂ ತ್ಯಜಿಸಿ ಶರಣಾಗತಿಯನ್ನು ಮಾಡಬೇಕೆಂದು 

ಹೇಳಿರುವುದು, 


6 


ಭಗವಚ್ಚರಣೈಕಪರನಾದ ಶ್ರೀವೈಷ್ಣವನಿಗೆ ತನ್ನ ಈ ಶರೀರವೂ ಮತ್ತು ಶಾರೀರ 
ಸಂಬಂಧಿಗಳಾದ ಪುತ್ರ, ಕಳತ್ರ, ಕ್ಷೇತ್ರಧನಾದಿಗಳೂ (ಅವು ಸಂಸಾರಹೇತುಗಳಾದ್ದ 
ರಿಂದ) ಪ್ರತಿಕೂಲಗಳೆಂದು ನೆನೆದು ಅವುಗಳಾನ್ನೆಲ್ಲಾ ಸವಾಸನೆಯಾಗಿ ತ್ಮಜಿಸಿ, 
*ಭಗವಚ್ಚರಣಾರವಿಂದಗಳೇ ತನಗೆ ಉತ್ತಾರಕಗಳು” ಎಂಬ ಧೃಡವಾದ ನಂಬಿಕೆಯೇ 
“ಅಂತಃಕರಣ ಶುದ್ಧಿ'ಯನ್ನುಂಟು ಮಾಡುವುದು ಈ ರೀತಿಯಾದ ಬಾಹ್ಮಾನ್ನಃಕರಣ 
ಶುದ್ಧಿಗಳು ಶ್ರೀವೈಷ್ಣವಲಕ್ಷಣಗಳಿನಿಸುವುವು, 


ನೈಸವನ ಅಚಾರ ಲಕ್ಷಣಗಳು: 


ತನ್ನಿಷ್ಠವಾದ ಅಚಾರ ಕ್ರಮವೆಂದರೆ. -ವೈಷ್ಣವಲಕ್ಷಣವಾದ-ಅುಪಾದಿಗಳು 
ಲಭಿಸುವಾಗ 


“ತದ್ದಿಜ್ಞಾ ನಾರ್ಥಂ ಸಗುರುಮೇವಾಭಿಗಚ್ಚೇತ್‌। 
ಪ್ರೋವಾಚತಾಂ ತತ್ವತೋಬ್ರಹ್ಮವಿದ್ಯಾಂ॥8 (ಮುಂ. ಉ. 1-2-12, 13) 


ಎಂಬ ಶ್ರುತಿ ವಾಕ್ಕರೀತ್ಕಾ, ಒಬ್ಬ ಸದ್ಗುರು ಸಮಾಶ್ರಯಣವನ್ನು ಮಾಡಿ ಅವನನ್ನು 
ಅನುಸರಿಸಿ ತದ್ಭುರೂಪದೇಶದ ಮೂಲಕ ಬ್ರಹ್ಮಜ್ಞಾನವನ್ನು ಪಡೆಯಬೇಕು. ಈ 
ಸದ್ಗುರುವಿನ ಮೂಲಕವಾಗಿಯೇ ಜಗತ್ಕಾರಣನಾಗಿಯೂ, ಅಖಿಲಹೇಯ ಪ್ರತ್ಯನೀಕ 
ನಾಗಿಯ್ಕೂ ಸಕಲ ಕಲ್ಮಾಣ ಗುಣಪೂರ್ಣನಾಗಿಯ್ಕೂ ಪರಮ ಕಾರುಣಿಕನಾಗಿಯೂ 
ಇರುವ ಶ್ರೀಮನ್ನಾರಾಯಣನನ್ನು ಉಪಾಸಿಸುವವರಿಗೆ ನಿರತಿಶಯವಾದ ಮೋಕ್ಷ 
ಸಾಮ್ರಾಜ್ಯವೂ ಮಹದೈಶ್ಶ ಓರ್ಯವಾದ ಆತನ ಕೈಂಕರ್ಯವೂ ಅವನ ವಿಶೇಷ ಕಟಾಕ್ಷ 
ರೂಪವಾಗಿ ಲಭಿಸುವುದು. ಆದ್ದರಿಂದ, ಅಂತಹ ಭಗವದ್ಭಕ್ತನಾದ ಸದ್ಗು ರುವನ್ನು 
ಆಶ್ರಯಿಸಿ ಉಜ್ಜೀವಿಸಬೇಕೆಂಬುದೇ ಸರ್ವ ಶ್ರೀವೈಷ್ಣವರ ಕರ್ತವ್ಯವು, 


“ಅಚಾರ್ಯಸ್ತುಹರಿಃ ಸಾಕ್ಸಾತ್‌, ಚರರೂಪೀನಸಂಶಯಃ” 


ಎಂದೂ “ಗುರುರೇವಪರಂಬ್ರಹ್ಮ, ಗುರುರೇವಪರಾಗತಿಃ, ಗುರುರೇವಪರಾ ವಿದ್ಯಾ. 
ಗುರುರೇವಪರಂ-ಧನ” ಎಂದು ಆರಂಭಿಸಿ 


ಅರ್ಚನಿಯಶ್ಚವಂದ್ಯಶ್ಚಸೂ ಜನೀಯಶ್ಚಸರ್ವದಾ। 
ಧ್ಯಾಯೇಜ್ಞಪೇನ್ನಮೇದ್ಭಕ್ತಾ! ಭಜೇದಭ್ಯರ್ಚ್ಜಯೇನ್ಮುದಾ॥ 


ಇತ್ಯಾದಿ ಶಾಸ್ತ್ರೈವಚನ ರೀತ್ಕಾ, ವಿಶೇಷ ಪ್ರತಿ ಪತ್ತಿಯೊಡನೆ ತತ್ಸಮಾಶ್ರಯಣ 
ವನ್ನು ಮಾಡಿ, ತಚ್ಚೆರಣ್ಮೆಕ ಶರಣನಾಗ್ಕಿ ತನ್ಮುಖೋಲ್ಲಾಸಾರ್ಧವಾಗಿ ಭಗ 
ವದ್ಭಾಗವತ ಕೈಂಕರ್ಯದಲ್ಲಿಯೂ, ಭಗವದ್ಭಾಗವತ ಮುಖೋಲ್ಲಾಸಾರ್ಧವಾಗಿ 


ಸ್ವಾಚಾರ್ಯ ಕೈಂಕರ್ಯದಲ್ಲಿಯೂ, ನಿರತನಾಗಿ ತಲ್ಲಬ್ಧಸಕಲ ಶ್ರುತಿಸ್ಮೃತ್ಯಾದಿ ಸಚ್ಛಾಸ್ತ್ಯ_ 


7 
ಸಮನ್ವಿತ ರಹಸ್ಯತಮವಾದ ಪ್ರಪತ್ತಿ ವೈಭವಸ್ಥನಾಗಿ ತದನುಸಾರವಾಗಿ ತನ್ನೆ 
ಆಚಾರದಲ್ಲಿ ನಿಷ್ಠನಾಗಿರಬೇಕು. 


ಈ ರೀತಿಯಾಗಿ ಸಕಲೋಪಾಯ ಶ್ರೇಷ್ಠವಾದ ಈ ಪ್ರಪತ್ತಿಯೇ ಮೇಲೆ 
ಹೇಳಿದ “ವೈಷ್ಣವಾಚಾರಸೇವನಾತ್‌? (ಪಾಂಚರಾತ್ರ) ಎಂಬ ಶಬ್ದದ ಮುಖ್ಯಾರ್ಧವು 
ಆದರೆ ಸಾಧಾರಣವಾದ “ಆಚಾರ” ಶಬ್ದವು ಆ ಆಚಾರವಿಶೇಷವಾದ “ಪ್ರಪತ್ತಿ”ಯನ್ನು 
ಭೋಧಿಸುತ್ತದೆಯೇ 9 ಎಂದು ಕೇಳಬಹುದು. ಅದತ್ಕೂ ಶಾಸ್ತ್ರ) ಪ್ರಮಾಣ 
ವುಂಟು  "ತಸ್ಮಾನ್ಮ್ಯಾಸಮೇಷಾಂ ತಪಸಾಮತಿರಿಕ್ತ ಮಾಹುಃ (ತೈ. ನಾಂ 51) 
“ಮುಕ್ಷುರ್ವೈ ಶರಣಮಹಂ ಪ್ರಸದ್ಯೆ” ಇತ್ಯಾದಿ ಶೃುತಿವಾಕ್ಕರೀತ್ಮಾ ನ್ಕಾಸರೂಪವಾದ 
ಪ್ರಸತ್ತಿಯೇ ಶ್ರೇಷ್ಠವಾದ ತಪಸ್ಸೆಂದು ಹೇಳಿರುವುದರಿಂದಲೂ, “ಮತ್ಕಾಯುಜ್ಮ್ಕಂಚ 
ಸರ್ವೇಷಾಂ, ವೆ ಷ್ಟಮಚಾರಸೇವನುತ್‌” ಎಂಬ ವಾಕ್ಯಕ್ಕೆ ಸಾಯುಜ್ಯ ಫಲಪ್ರದ 
ವಾದ “ಆಚಾರ? ಶಬ್ದಕ್ಕೆ ವಿಶೇಷವಾಗಿ “ಪ್ರಪತ್ತಿ” ಎಂದೇ ಅರ್ಧ ಮಾಡಬೇಕಾಗುತ್ತದೆ. 
ತಪಸ್ಸುಗಳಲ್ಲೆಲ್ಲಾ “ಪ್ರಪತ್ತಿ ಯೇ ಶ್ರೇಷ್ಠವಾದ ತನನ್ನು ಎಂಬುದಕ್ಕೆ ಈ ಕೆಳಗೆ 
ಹೇಳಿರುವ ಭೂರದ್ವಾಜ-ಮಹರ್ಷಿಗಳ ವಚನವೂ ಪ್ರಮಾಣವಾಗಿದೆ 


ನಪ್ರಪತ್ತೇಃ ಪರಾವಿದ್ಕಾ ! 
ನವಿಷ್ಣೋಃ ದೈವತಂಪರಂ ॥ (ಇತಿ ಭಾರದ್ವಾಜಃ) 


ಪ್ರಪತ್ತಿಯೇ ಸ್ವರೂಪಾನುರೂಪನಾದ ತಪಸ್ಸು ಇದೂ ಅಲ್ಲದೆ 
ಮಹಾತ್ಮರುಗಳಾಗಿಯೂ, ಸದ್ವಿದ್ಯೋನ್ಮುಖರಾಗಿಯೂ ಇರುವ ಮುಮಕ್ಷುಗಳಿಗೆ 
ತುರ್ಕೋಪಾಯವಾದ “ಪ್ರಪತ್ತಿ” ಯೇ ಸ್ಹರೂಪಾನುರೂಪವೆಂದೂ. ಬೇರೆ ಇತರ 
ಉಪಾಯಗಳು ಆತ್ಮಸ್ವರೂಪಕ್ಕೆ ವಿರುದ್ಧವೆಂದೂ “ಹಾರೀತಾದಿ” ಸ್ಮೃ 
ತಿಗಳು ಹೇಳುತ್ತವೆ, “ಪ್ರಪತ್ತಿ” ಎಂದರೆ *ಶರಣಾಗತಿರೂಪವಾದ ಎಂದರೆ. 
“ಆತ್ಮಸಮರ್ಪಣಾರೂಪವಾದ ತಪಸ್ಸು” ಭಗವಂತನಲ್ಲಿ ಆತ್ಮಸಮರ್ಪಣೆಯನ್ನು 
ಮಾಡುವವನು ತನ್ನ ಇಹಪರ ಸಾಧನವಾದ ಸರ್ವಸ್ವವನ್ನೂ ಭಗವದಧೀನಮಾಡಿ, 
ಕೇವಲ ಭಗವತ್ಸರತಂತ್ರನಾಗ್ಲ್ಗಿ ಭಗವಂತನ ಕೇವಲ ನಿರ್ಹೇತುಕ ಕೃಪಾಕಟಾಕ್ಷವೇ 
ಶನಗೆ ಉತ್ತಾರಕವೆಂದು ಭಾವಿಸಿ ಇಹಪರ ಸೌಖ್ಯಗಳಿಗಾಗಿ ತಾನು ಮಾಡುವ 
ಸ್ವಪ್ರಯತ್ನಗಳಲ್ಲಿಯೂ ಭರವಸೆಯನ್ನಿಡದೆ, ನಿಶ್ಚಿಂತನಾಗಿ ಭಗವದ್ಭಾಗವತ ಕೈಂಕರ್ಯ 
ಗಳಲ್ಲಿ ಸದಾ ನಿರತನಾಗಿರುವನು. “ಇಸರ್ವಶೇಷಿ” ಯಾದ ಭಗವಂತನಿಗೆ ಸರ್ವವಿಧ 
ದಲ್ಲಿಯೂ ಶೇಷನಾದ ಜೀವನ ಸಹಜವಾದ ಆತ್ಮಸ್ಸರೂಪಕ್ಕೆ ಈ “ಪ್ರಪತ್ತಿ”ಯು 
ಶ್ಲರೂಪಾನು ರೂಪವೆಂದು ಇದರಿಂದ ವ್ಯಕ್ತವಾಗುವುದು, ಇತರ ಉಷಾಯ 
ಗಳಾದ ಕರ್ಮ, ಭಕ್ತಿ, ಜ್ಞಾನಮಾರ್ಗಗಳಲ್ಲಿ "ತಾನು ಮಾಡುವ ಕರ್ಮಗಳಿಂದ 
ಭಗವಂತನನ್ನು ತನು ಸಂತೋಷಪಡಿಸುವೆನು” ಎಂಬ ಜ್ಞಾನವು ಯಾವಾಗ್ಕೂ 


8 


ಚೇತನನಲ್ಲಿ ಬೇರೂರಿರುವುದು. ಆನಂದಸ್ವರೂವನಾದ ವರಬ್ರಹ್ಮನಿಗೆ ಯಾವಾಗ್ಯೂ 
ಅಖಂಡವಾದ ಸಂತೋಷವಿರುವುದರಿಂದ ಚೇತನನು ಅದನ್ನು ಹೆಚ್ಚಿಸಲಾರನು 
ಚೇತನನು ತನ್ನ ಸ್ವರೂಪಾನು ರೂವವಾದ ಕರ್ಮವನ್ನು ಕೇವಲ ಕೈಂಕರ್ಯ ಭಾವ 
ದಿಂದ ಮಾಡಿದರೆ, ಇವನ ನಡತೆಯಿಂದ ಭಗವಂತನು ಅವನಲ್ಲಿ ಸುಪ್ತೀತನಾಗು 
ವನು ಈ ಶೇಷತ್ವಭಾವವೆ* “ಪ್ರವತ್ತಿಯ ಅಡಿಗಲ್ಲು” ಭಗವತ್ಕೆಂಕರ್ಯ ರೂಪ 


ವಾಗಿ ಮಾಡುವ ಕಾರ್ಯಗಳೇ ಅದರ ಅನುಷ್ಠಾನವು ಹಾರೀತಾದಿಸ್ಮೃೃತಿಗಳೆಲ್ಲಿ 
ಹೀಗೆ ಹೇಳಿರುತ್ತದೆ 
ಚತುರ್ಭಿಶ್ಕೋಭನೋಪಾಯ್ಕ! ಸ್ಸಾಧ್ಮಂಸ್ಯಾದ್ಯನ್ಮಹಾತ್ಮಭಿಃ। 
ತುರ್ಮಯಾವರಯಾಜಕ್ತಾ , | ಸುಸಿದ್ಧಂಸಮುದಾಹೃತಂ ॥ 
ತತ್ಲೀಕುರ್ವನ್ತಿ ವಿದ್ವಾಂಸಃ । ಸ್ವಸ್ಟರೂಪತಯಾಸದಾ॥ ಎಂದೂ 
ಪೂರ್ವೇತ್ರಯ ಉಪಾಯಾನ್ತೇ। ಭವೇಯುರಮನೋಹರಾಃ॥ 


ಇತ್ಯಾದಿ ವ್ರಮಾಣ ಪ್ರಸಿದ್ಧಿಯಿಂದ “ಪ್ರಪತ್ತಿಯು” ಸರ್ವೋಪಾಯ ಶ್ರೇಷ್ಠವಾಗು 
ವುದರಲ್ಲಿ ಯಾವ ಅಭ್ಯಂತರವು ಇಲ್ಲ 


“ಪ್ರಪತ್ತಿ” ಯು ಪ್ರೀತಿರೂಪವಾದುದ್ದಾಗಿಯೂ ಇರುವುದರಿಂದ ಅದನ್ನು 
"ಭಕ್ತಿ" ಶಬ್ದದಿಂದಲೂ ಕರೆಯಬಹುದು, ಅದೂ ಅಲ್ಲದೆ ಭಕ್ತಿಯಂ ಪರಭಕ್ತಿ 
ಸ್ವರೂಪವನ್ನು ಹೊಂದಿದಾಗ ಅದು ಪ್ರಪತ್ತಿರೂವವಾದುದ್ದಾಗುತ್ತದೆ. ಸಾಲೋ 
ಕ್ಯಾದಿ ನಾಲ್ಕು ವಿಧವಾದ ಮೋಕ್ಷ ದೆಸೆಗಳಲ್ಲಿ ಸಾಯುಜ್ಮವು ಶ್ರೇಷ್ಠವಾದಂತೆ 
ಕರ್ಮಜ್ಞಾನ ಭಕ್ತಿ ಪ್ರವತ್ತಿಗಳೆಂಬ ಉಪಾಯ ಚತುಷ್ಟಯಗಳಲ್ಲಿ ವ್ರಪತ್ತಿಯೇ 
ಶ್ರೇಷ್ಠವಾದುದ್ದೆಂದು ಮೇಲೆ ವಿವರಿಸಲ್ಪಟ್ಟಿದೆ. ಎಂದು ತಿಳಿಯ ತಕ್ಕದ್ದು. 
ಆದ್ದರಿಂದ "ಸಾಯುಜೃಂ ವ್ರತಿವನ್ನಾಯ್ಯ, ತೀವ್ರಭಕ್ತಿನ್ತ್ನಪಸ್ಟಿನಃ” ಎಂಬುವುದು 
ದ್ವಯೈಕನಿಷ್ಕರಾಗಿ, ಶ್ರೀವೈಷ್ಣವ ವ್ರವನ್ನ ಏಕಾಂತಿ ಪರಮೈಕಾನ್ತಿಗಳಾದ ಭಕ್ತರಲ್ಲಿ 
ಶಾಸ್ತ್ರರೀತ್ಕಾ ನೆಲೆಸಿರುವುದರಿಂದ “ಮತ್ಸಾಯುಜ್ಯಂಚಸರ್ವೇಷಾಂ, ದೈಷ್ಟವಾ 
ಚಾರ ಸೇವನಾತ್‌” ಎಂಬ ವಚನೋಕ್ತಾಚಾರಶಬ್ದಕ್ಕೆ “ಪ್ರಪತ್ತಿ” ಯೇ ಮುಖ್ಯವಾದ 
ಅರ್ಧವೆಂದು ನಾವು ತಿಳಿಯಬೇಕು. 


ವೈಸ್ಟವಾಚಾರ ನಿಷ್ಕರ್ಷೆಯ ಲಕ್ಷಣವು;--“ವೈಷ್ಣವಾಚಾರ ನಿಷ್ಕರ್ಷೆ” 
೪ ತ ಃ 

ಎಂಬುವುದರಲ್ಲಿ “ವೈಷ್ಣವ” ಮತ್ತು “ಆಚಾರ”ಗಳ ವಿಷಯಗಳು ಮೇಲೆ 
ಹೇಳಬ್ಬಟ್ಟವು ಇನ್ನು “ನಿಷ್ಕರ್ಷ” ಎಂಬ ಪದದ ಅರ್ಧವು ವಿವರಿಸಲ್ಪಡುವುದು 
ಈ « ನಿಷ್ಕರ್ಜ್ನೆಯು? ಆಚಾರದ ಅಂತಿಮಾವದಿಯನ್ನು ಪ್ರತಿಪಾದಿಸುತ್ತದೆ. 


ವೈಷ್ಣವಾಚಾರ ಸೇವನಾತ್‌” ಎಂಬ ವ್ರಹತ್ಮನುಷ್ಕ್ಮಾನವು ಫಲಿಸುವಾಗ, ಅದು 


ಶ್ರೀಮತೇ ರಾಮಾಸುಜಾಯನಮಃಃ 


ಸದಾಚಾರೃ್ಯವಿವೇಕ 


ಒಂದನೆ ಅಧ್ಯಾಯ 


ಮೋಕ್ಷಸಾಧನಕ್ಕೆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮತ್ತು 
ವ್ರಪಶ್ಚಿ (ಎಂದರೆ-ಶರಣುಗತಿ) ಯೋಗಗಳೆಂಬ ನಾಲ್ಕು... ಸಾಧನಗಳಿಂದ 
ಭಗವಂತನನ್ನು ಆರಾಧಿಸುವುದು ವೇದಾನ್ತ.-.ಶ್ರುತೀತಿಹಾಸ-ವುರಾಣಾದಿಗಳಲ್ಲಿ 
ಹೇಳಲ್ಪಟ್ಟ ಉಪಾಯಗಳಾಗಿವೆ ನಾವು ಮಾಡುವ ಆರಾಧನೆಗಳಿಂದ ಭಗಮತನು 
ಸುಪ್ರೀತನಾಗಿ, ಉತ್ತರೋತ್ತರ ಶ್ರೇಯಸ್ಸನ್ನು ನಮಗೆ ಕರುಣಿಸುವನು ಅದರೆ ವ್ರತ್ತಿ 
ಜೀವನೂ ತಾನು ತನ್ನ ಹಿಂದಿನ ಅನಂತಾನಂತ ಜನ್ಮಗಳಲ್ಲಿ ಮಾಡಿರುವ ಪಾವರಾಶಿಗಳೇ 
ಅವನ ಶ್ರೇಯಸ್ಸಿಗೆ ವಿಘ್ನಕಾರಿಗಳಾಗಿರುವುವು ಸರ್ವಜ್ಞ ನಾದ ಪರಮಾತ್ಮನ ಮುಂದೆ 
ನುವು ನಿಲ್ಲುವಾಗ ಆ ಪಾಪರಾಶಿಗಳೆಲ್ಲಾ ಮೂರ್ತಿ ಮತ್ತಾ ಗಿ ಅವನಿಗೆ ಸಾ 
ಪಾಪವುಣ್ಯಗಳಿಗೆ ನ್ಯಾಯಾಧೀಶ ಸ್ಥಾನದಲ್ಲಿ ಇರುವ ಆತನಿಗೆ ನಮ್ಮ ಪಾಪಗಳ 
ಮಹತ್ವದಿಂದ ಅನುಗ್ರ ಹ ಬುದ್ದಿಯು ಹುಟ್ಟುವುದೇ ಕಷ್ಟವುಗುವುದು. ಪರಮ 
ಕಾ! ನೆಂಬ ಬಿರುದನ್ನು ಪಡೆದಿದ್ದರೂ ನ್ಯಾಯಾಧೀಶ ಸ್ಥಾನದಲ್ಲಿರುವುದರಿಂದ 
ಸರ್ವಜ್ಞನಾದ ಪರಮಾತ್ಮನು ನಮ್ಮ ಪಾಪರೇಶಿಗಳ ಹೆಚ್ಚಿಗೆಯಿಂದ ವಿಶೇಷಾನುಗ್ರಹ 
ವನ್ನು ತಾನು ತೋರಿಸಲು ಕಷ್ಟಪಡುವನು, ಅದೂ ಅಲ್ಲದೆ ಅಜ್ಞರೂ ಅಲ್ಬಜ್ಞರೂ 
ಆದ ನಾವು ಈ ಕರ್ಮ, ಜ್ಞಾನ ಭಕ್ತಿ ಪ್ರಸತ್ತಿಗಳನ್ನು ಸರಿಯಾಗಿ ಅನುಷ್ಠ್ಕಿಸಲೂ 
ಅರಿಯೆವು ಇಂತಹ ಸಂದರ್ಭದಲ್ಲಿ ಜೀವಾತ್ಮರುಗಳ ಗತಿಯೇನು ) ಕರ್ಮ-ಜ್ಞಾನ 
ಭಕ್ತಿಪ್ರವತ್ತಿಗಳನ್ನು ಸರಿಯಾಗಿ ಅನುಷ್ಮಿಸಲು ಅಶಕ್ತರಾದವರಿಗೆ “ಆಚಾರ್ಯಾನುಗ್ರಹ” 
ವೆಂಬ .ಪಂಚನೋಪಾಯವು ವೈದಿಕ ಸಂಪ್ರದಾಯ ಪ್ರಶಿವಾದ್ಕವಾಗಿ, ಭಗವಂತ 
ನಿಂದ ಅನುಗ್ರಹಿಸಲ್ಪಟ್ಟ ಸುಲಭೋಪಾಯವಾಗಿದೆ.. ಅತ್ಕನ್ತ ಭಗವನ್ನಿಷ್ಠ 
ನಾದ ಒಬ್ಬ ಭಗವದ್ಭ ಕ್ಷನನ್ನು ತನಗೆ ಆಚಾರ್ಯನನ್ನುಗಿ ಸ್ವೀಕರಿಸಿ, ಅವನ ನೇವೆಯಲ್ಲಿ 
ನಿರತನಾಗಿ, ತನ್ನ 'ಮೋಕ್ಷಸಾಧನಕ್ಕೆ ಕೇವಲ ಅವನ ಅನುಗ್ರಹೆವೇ ಉತ್ತಾರಕ 
ವೆಂದು ತಿಳಿದು, ತನ್ನ ಸರ್ವಸ್ವವನ್ನೂ ಅವನ ಅಧೀನಮಾಡಿ, ಅವನ ಅನುಗ್ರಹಕ್ಕೆ 
ಪಾತ್ರನಾಗುವುದೇ ಈ ಪಂಚಮೋಪಾಯ ದೆಂದು ಕರೆಯಲ್ಪಡುವ ಅಚಾರ್ಯನಿಷ್ಮೆ 
ಯು ಎಲ್ಲಾ ಮತಗಳಲ್ಲಿಯೂ ಈ ಸಂಪ್ರದಾಯವು ಪತ್ರಿಪಾದಿಸಲ್ಪಟ್ಟಿದೆ, 
ಶ್ರೀವೈಷ್ಣವಮತದ “ಸದಾಚಾರ್ಯನಿಷ್ಠೆಯು' -ಇಲ್ಲಿ ಈಗ ವಿವರಿಸಲ್ಪಡುವುದು 


2 


ಈ ಲೀಲಾವಿಭೂತಿಯು “ಇರುಳ್‌ತರುಮಾಂಜ್ಣ್ಯಾಲಂ”-ಎಂದರೆ-ಅಖಂಡ 
ಅಜ್ಞಾನಾವೃತ ವಾದ ದೇಶವಾದ್ದರಿಂದ ಈ ಶ್ವರೋಹಮಹಂಭೋಗೀ ಸಿದ್ಧೋಹಂ 
ಬಲರ್ವಾಸುಖೀ ಆಡ್ಕೊ*ಭಿಜನನಾನಸ್ಮಿ  ಕೊನ್ಯೋಸ್ತಿ ಸದೃಶೋಮಯಾ” 
(ಗೀ 16-14) ಎಂದು ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದಂತೆ-ದೇವರೇ ಇಲ್ಲ 
ವೆಂದು ವಾದಿಸುತ್ತಾ, ಅವನ ಸ್ವತ್ತಾದ ತನ್ನ ಆತ್ಮವನ್ನು “ಕಿಂತೇನನಕೃತಂಪಾಪಂ, 
ಚೋರೇಣಾತ್ಮಾಪಹಾರಿಣು (ಭಾರ ಉದ್ಯೊ, 40) ಎಂಬಂತೆ ತನ್ನದೆಂದು 
ಭಾವಿಸುವುದರಿಂದ ಆತ್ಮಾಪಹಾರವನ್ನು ಮೂಡಿಯೂ, ದೇವತಾಂತರಗಳಲ್ಲಿ ಪರತ್ಹ_ 
ಬುದ್ದಿಯನ್ನು ಮಾಡಿಯೂ ಕಿಂಚಿತ್‌ “ಭಗವತ್‌-ಶೇಷತ್ವ” ಜ್ಞಾನವುಂಟಾದರೂ, 
ಅದು ಅಸತ್ಪಾತ್ರವಾಗುವಂತೆ ವರ್ಣಾಶ್ರಮಾಭಿಜನ ವಿದ್ಧಾದಿ ವೃತ್ತಗಳಿಂದುಂಟಾಗುವೆ 
ದುರಹಂಕಾರಗಳಿಂದ, ಅತ್ಯನ್ತ ಅಜ್ಜರಾಗ್ಕಿ ಅದರಿಂದ ಭಾಗವತಾಪಚಾರ ರೂಪವಾದ 
ಮಹಾಪಾತಕವನ್ನು ಮಾಡಿ ಆಧ್ಯಾತ್ಮಿಕಾದಿ ತಾಪತ್ರಯಜನಿತ ದಾವಾನಲದಗ್ವರಾಗಿ, 
ವಿಶ್ತೇಷಣ, ದಾರೇಷಣ ವುತ್ರೇಷಣಾದಿಗಳುದ ಅಂಧಕಾರ ರೂಪವಾದ ಪ್ರವಾಹದಲ್ಲಿ 
ಮುಳುಗಿ, ತತ್ಸುಣ್ಯಪಾಪಾನುರೂಪಮುದ ಸ್ವರ್ಗನರಕಾದಿಗಳನ್ನು ಅನುಭವಿಸುತ್ತಾ, 
ಜನನ ಮರಣಾದಿ ಅನನ್ತಕ್ಸೇಶಭಾಜನ ರೂಪವಾದ ಸಂಸಾರ- ಚಕ್ರದಲ್ಲಿ ಕೊನೆಮೊದಲಿ 
ಲ್ಲದೆ ತೊಳಲುತ್ತಾ, ಸ್ವಶರೀರಾನುಗುಣಗಳಾದ ಲಾಭನಷ್ಟಗಳನ್ನೇ ತಮಗೆ ಒದಗುವ 
ಸಂತೋಷ-ದುಖಃಗಳೆಂಬುದಾಗಿ ತಿಳಿಯುತ್ತಾ ತೊಳಲುತ್ತಿರುವ ನಿತ್ಯಸಂಸಾರಿಗಳ 
ವಾಸಸ್ಥಾನವಾಗಿರುತ್ತದೆ. 


ಈ ರೀತಿಯಲ್ಲಿ ತೊಳಲುತ್ತಿರುವ ನಿತ್ಮಸಂಸಾರಿಗಳಲ್ಲಿ ಕೆಲವರಿಗೆ ಭಗವನ್ನಿ 
ರ್ಹೇತುಕ ಕಟಾಕ್ಷವಿಶೇಷದಿಂದ “ಏವಂಸಂಸೃತಿಚಕ ಸೇ ಭ್ರಾಮ್ಮಮಾಣೇ ಸ್ವಕರ್ಮಭಿಃ 
ಜೀವೇದುಃಖಾಕುಲೇ ವಿಷ್ಣೊಃ ಕೃವಾಕುವ್ಯಪಜಾಯತೇ (ಅಹಿರ್ಬುದ್ದಸಂಹಿತೆ) 


“ಜಾಯಮಾನಂಹಿಸ್ರರುಷಂ್ಲ, ಯಂ ಪಶ್ಯೇನ್ಮಧುಸೂಧನಃ। 
ಸಾತ್ವಿಕಸ್ಸತು ವಿಜ್ಞೇಯಃ ಸವೈಮೋಕ್ಷಾರ್ಧಚಿಂತಕಃ॥ 


(ಭಾರ-ಮೋಕ್ಷಧರ್ಮೆ 349-72) ಎಂಬ ಶಾಸ್ತ್ರ ವಚನ ರೀತ್ಕಾ ಜನನ 
ಕಾಲದಲ್ಲಿ ಶ್ರೀಮನ್ನಾರಾಯಣ ನ ಜಾಯವಮಾನ-ಕಟಾಕ್ಷವುಂಟಾಗಿ, ಅದರ 
ಫಲವಾಗಿ ಆ ಜನ್ಮದಲ್ಲಿ ಆ ಜೀವನಲ್ಲಿ ಸತ್ತ್ವ ಗುಣವು ತಲೆದೋರಿ, ಭಗವಂತನಲ್ಲಿ 
ಭಕ್ತಿಯೂ ಮೋಕ್ಲಾಪೇಕ್ಷೆಯೂ ಉಂಟಾಗುವುವು. ಆಗ ಭಗವಂತನೆ ಈ ಕೃಪಾ 
ಕಟಾಕ್ಷ ವಿಶೇಷದಿಂದ ಶ್ರೇಷ್ಠವಾದ ಬ್ರಾಹ್ಮಣವರ್ಣದಲ್ಲಿ, ಅದರಲ್ಲಿಯೂ ಶ್ರೀವೈಷ್ಠ ವ 
ವರ್ಣದಲ್ಲಿ, ಸದಾಚಾರಸಂಪನ್ನರಾದ ಪರಮಾಚಾರ್ಯ ಸಮಾಶ್ರಯಣೀಯರಾದ 
ಶ್ಲೀವೈಷ್ಣ ವಾಚಾರ-ತತ್ಸೆರರಾದವರ ಸತ್ಕುಲದಲ್ಲಿ ಜನಿಸುವನು. ಈ ರೀತಿಯಾಗಿ 


3 


ಪಡೆದೆ ಜನ್ಮವನ್ನು ಸಾರ್ಧಕಪಡಿಸಿಕೊಳ್ಳುವುದು ಅವರವರ ವಿವೇಕಜ್ಞಾನದಿಂದುಂ 
ಟಾಗುವ. ಸತ್ಸಂಪ್ರದಾಯ ಪರಂಪರಾನುಕ್ರಮವಾದ ಅಚಾರನಿಷ್ಮಾಕ್ರಮವನ್ನು 
ಅನುಸರಿಸುವುದರಲ್ಲಿರುವುದು. 


ವರ್ಣಾಶ್ರಮ ಧರ್ಮಾನುಷ್ಕಾನ ತತ್ಪರರಾದ ನಮಗೆಲ್ಲಾ “ಮ್ರತಿನ್ಮೃತೀಮಮೈ 
ವಾಜ್ಞೇ? ಎಂದೂ ಆಶ್ರುತಿಸ್ಥೃತಿರುಭೇನೆತ್ರೇ, ಪುರಾಣಂ ಹ )ದಯಂಸ್ಕೃತೆಂ” 
ಎಂಬ ಶಾಸ್ತ್ರ್ರವಚನ ಪ್ರಕಾರ ಭಗವಂತನ ಆಜ್ಞಾರೂಪ ವಾದ ಶ್ರುತಿಸ್ಕೃತಿ 
ಗಳು ನಮಗೆ ಎರಡು ಜ್ಞಾನ ಚಕ್ಷುಸ್ಸುಗಳಂತೆಯೂ, ಅವುಗಳಲ್ಲಿರುವ 
ವಿಷಯವು ಹೃದ್ಧತವಾಗಬೇಕಾದರೆ ಇತಿಹಾಸ ಪುರಾಣಾದಿಗಳಿಂದ ಅವುಗಳನ್ನು 
ತಿಳಿದು ಅನುಷ್ಠಾನದಲ್ಲಿ ಅನುಸರಿಸಬೇಕೆಂದೂ ವ್ಯಕ್ತವಾಗುವುದು, 


ಎಶಿಷ್ಟಾತ್ಮಸ್ವರೂಪ ಧರ್ಮಜೋಧಕವಾದ “ವರ್ಣಾಶ್ರಮಾಚಾರವು” ಮೇಲೆ 
ಹೇಳಿದಂತೆ ಭಗವದಾಜ್ಞ್ಯಾ ಕೈಂಕರ್ಯ ರೂಪೇಣ ಅವಶ್ಯವಾಗಿ ಅನುಷ್ಮೇಯವಾಗುವುದರ 
ಜೊತೆಗೆ ನಿಷ್ಕೃಷ್ಪಾತ್ಮಸ್ಪರೂಪವಾದ ಶ್ರೀವೈಷ್ಣವಾಚಾರವು (ನಿಷ್ಕರ್ಜೆಯು) 
ವರ್ಣಾಶ್ರಮಾಚಾರ-ಪ್ರಧಾನರಾದ ಮುಮುಕ್ಷುಗಳಾಗಿರುವ ಶ್ರೀವೈಷ್ಣವರಿಗೆಲ್ಲಾ 
ಅನುಷ್ಠೇಯವೆಂದು ಅರಿಯಬೇಕು. *ವಿಶಿಷ್ಟಾತ್ಮಸ್ಥರೂಪವೆಂದರೆ.ವರ್ಣಾಶ್ರಮ 
ಧರ್ಮಾನುಸಾರಿಗಳಾದ ಚತುರ್ವರ್ಣದ ಜನರಿಗೆ ಅನುಷ್ಮೇಯವಾದ ಶಿಷ್ಟಾಚಾರ 
ವೆಂದು ಗ್ರಹಿಸಬೇಕು. ವರ್ಣಾಶ್ರಮ ಧರ್ಮವು ಚತುರ್ವರ್ಣದರಿಗೆಲ್ಲಾ ಅವಶ್ಯ 
ವಾಗಿ ಅನುಷ್ಠಿಸಬೇಕಾದ ಆಚಾರವು. ನಿಷ್ಕೃಷ್ಟಾತ್ಮನ್ವರೂಪವಾದ ಶ್ರೀವೈಷ್ಣವಾ 
ಚಾರ (ನಿಷ್ಕರ್ಷೆ)” ಎಂದರೆ-ಮುಮುಕ್ಷುಗಳಾದ ಶ್ರೀವೈಷ್ಣವರಿಂದಲೇ ಅನುಷ್ಠೇಯ 
ಗಳಾದ ಹೀಗೆಯೇ ಎಂದು ಶಾಸ್ತ್ರ ಮತ್ತು ಪರಂಪರಾನುಕ್ರಮವಾಗಿ ಆಚಾರ್ಕೋ 
ಪದೇಶಗಳಿಂದ ನಿಷ್ಯರ್ಲಿಸಲ್ಪಟ್ಟ ಆಚಾರದ ಸ್ವರೂಪವು ಈ ಶ್ರೀವೈಷ್ಣವಾಚಾರಾ 
ನುಷ್ಮಾನವುವೇ ಮುಮುಕ್ಷುಗಳಿಗೆ ಅನುಷ್ಠೇಯವೆಂಬ ವಿಷಯದಲ್ಲಿ ಶಾಸ್ತ್ರ 
ಪ್ರಮಾಣವು ಹೀಗಿರುವುದು,, ಪಾಂಚರಾತ್ರದಲ್ಲಿ 


ತ್ರಿಷುವರ್ಣೇಷುಸಂಭೂತೋ, ಮಾಮೇವಶರಣಂಗತಃ ಟ 
ನಿತ್ಕನೈಮಿತ್ತಿಕರತೋ, ಮದೀಯಾರಾಧನೇಪರಃ ॥ 
ವಂತ್ಸಾಯುಜ್ಕಂಚಸರ್ವೆಷಾಂ, ವೈಷ್ಣವಾಚಾರ ಸೇವನಾತ್‌ ॥ 


ಈ ವೈಷ್ಣವಾಚಾರನಿಷರ್ಜ್ನೆಯ ವಿಷಯದಲ್ಲಿ ಪ್ರತಿವಾದಿಸಲ್ಪಡುವ 
ಶ್ರೀವೈಷ್ಣಲಕ್ಷಣವೂ, ತನ್ನಿಷ್ಠವಾದ ಆಚಾರವೂ ಮತ್ತು ಆ ಆಚಾರದ ನಿಷ್ಕರ್ಷೆ 
ಇವುಗಳ ವಿಚಾರವನ್ನು ಸರ್ವರೂ ಅರಿಯಬೇಕಾದದ್ದು ಅತ್ಯಾವಶ್ಯಕವು. 


4 


ಶ್ರೀ ವೈಷ್ಣವಲಕ್ಷಣವು --ಶ್ರೀವೈಷ್ಣವಲಕ್ಷಣವು “ಬಾಹ್ಯ” ಮೆತ್ತು “ಆಂತೆರ” 
ಲಕ್ಷಣಗಳೆಂದು ಎರಡು ವಿಧ “ಬಾಹ್ಯ ಲಕ್ಷಣವು” ಪದ್ಮ ಪುರಾಣದಲ್ಲಿ” ಈ ರೀತಿ 
ಹೇಳಿರುವುದು(ಭಾಗವತೀ ಕ, “ಯೇಕಂರಲಗ್ಗ ತುಳಸೀನಳಿನಾಕ್ಷಮಾಲಾಃ, ಯೇಬಾಹು 
ಮೂಲಪರಿಚಿಹ್ಟಿತ ಶಂಖಚಕ್ರಾಃ॥  ಯೇವಾಲಲಾಟ ಫಲಕೇಲಸದೂಧ ್ಸ್‌ವುಂಡ್ರಾ | 
ಸ್ವೇವೈಷ್ಣ ವಭುವನಮಾಶುದವಿತ್ರಯನ್ನಿ! ಎಂಬ ವಚನ ರೀತ್ಯಾ ಪ್ರಧಮತ. 
ಶಿರ; ಕಂಠ, ಬಾಹು- ಮಸ್ತೆಕಗಳಲ್ಲಿ ಧರಿಸಲ್ಪಟ್ಟ ತುಳೆಸಿ-ನಳಿನಾಕ್ಷ 
(ಎಂದರೆ ತುಲಸಿಮಣಿ ಕಮಲಮಣಿ) ಮೂಲೆಗಳೂ, ಎರಡನೆಯದಾಗಿ , ಬಾಹುಮೂಲ 
ಗಳಲ್ಲಿ ತಂಖಚಕ್ರಾಂಕಿತ ಲಾಂಛನಗಳೂ, ಮೂರನೆಯದಾಗಿ ಹಣೆಯಲ್ಲಿ ಮುಖ್ಯಪಾಗಿ 
ಶ್ವೇತಮೃತ್ತಿಕಾಧಾರಣವೂ ಮತ್ತು ಮಧ್ಯೆ ಶ್ರೀಚೂರ್ಣಲಾಂಛನವೂ ಶ್ರೀವೈಷ್ಣ 
ವರ ಬಾಹ್ಯ ವೇಷಗಳಾಗಿ ನಿರ್ಧರಿಸಲ್ಪಟ್ಟಿವೆ ಮೇಲಿನ ಶ್ಲೋಕದಲ್ಲಿ “ಲಸದೂಧ 
ಪುಂಡ್ರಾಃ” ಎಂಬ ಶಬ್ದಕ್ಕೆ “ಶ್ವೇತಮೃದೂದ್ಧ ರ್ರಪುಂಡ್ರ' ವೆಂದು ಹೇಗೆ ನಿರ್ಧರಿಸ 
ಬಹುದು 7 ಎಂಬ ಪ್ರಶ್ನೆಯು ಹೊರಡಬಹುದು ನಾರದೀಯೆ ವುರುಣದಲ್ಲಿ 


“ತ್ವ್ವೇತಮೃತ್ತಿಕಯೇವಾರ್ಯ್ಕ, 1 ಶ್ಯಾಮಯೂಪೀತಯೂಪಿವಾ॥ 
ಊರ್ಥ್ಯಪುಂಡ್ರಂದ್ವಿಜ್ಮಃ ಕಾರ್ಯಂ! ವೈಷ್ಣವೈಶ್ಚ ವಿಶೇಷತಃ ॥ 


ಎಂದು ಶ್ವೇತಶ್ಯಾಮ ಮತ್ತು ಪೀತಾದಿ ಊರ್ಧ್ವಪಂಡ್ರಗಳಲ್ಲಿ ಸಾಮಾನ್ಕರಾದ 
ದ್ವಿಜರಿಗೆ ಶ್ಯಾಮಪೀತಾದಿ ಮೃದ್ಧಾರಣವೂ ಆರ್ಯರಾದ್ದ ಶ್ರೀವೃಷ್ಣವರಿಗೆ “ಶ್ವೇತ 
ಮ ದ್ದಾರಣ”ವೂ ಸಚ್ಛಾಸ್ತ ೨ ಸಮ್ಮತವಾಗುವುದರಲ್ಲಿ ಯಾವ ಅಭ್ಮಂತರವೂ ಇಲ್ಲ. 
ಅದೂ ಅಲ್ಲದೆ “ಶಂಖಚಕ್ರೋರ್ಧ್ವ ಪುಂಡ್ರಾದಿ, ಧಾರಣಂ ದಾಸ್ಯಲಕ್ಷಣಂ। ತನ್ನಾ 
ಮಕರಣಂಚೈವ, ವೈಷ್ಣವಂತದಿಹೋಚ್ಛತೇ॥ ಇತ್ಯಾದಿ ಸ್ಮೃತೀತಿಹಾಸ ಪುರಾಣೋಕ್ತ 
ವಚನರೀತ್ಕಾ ಈ ಲಕ್ಷಣಗಳುವೆ ೈಷ್ಟವಲಕ್ಷಣಗಳಾಗಿಯೂ ಮತ್ತು ಆಮಹಾ ಎಷ್ಟು ವಿಗೆ 
ದಾಸ್ಯತ್ವದ ಚಿಹ್ನೆಗಳಾಗಿಯೂ ಗಣಿಸಲ್ಪಟಿ ವೆ 


ಕೂರ್ಮವುರಾಣದಲ್ಲಿ “ವತಿವ್ರತಾನಿಮಿತ್ತಂಹಿ - ವಲಯಾದಿವಿಭೂಷಣಂ” 
(ಪು-250, ಗುರುವೆರೆಂದರಾ ಪ್ರಭಾವ) ಎಂದು ಪತಿವ್ರತೆಯರಾದ ಸುಮಂಗಲಿಗಳಿಗೆ 
ಬಳೆ ಇತ್ಯಾದಿಗಳು ಹೇಗೆ ಬಾಹ್ಮಲಕ್ಷಣಗಳ್ಳೋ ಹಾಗೆಯೇ ಶಂಖಚಕ್ರೋರ್ಧ್ವ 
ಪುಂಡ್ರಾದಿಗಳು ಶ್ರೀವೈಷ್ಣವ ಬಾಹ್ಮಲಕ್ಷಣಗಳಾಗಿ ನಿಷ್ಕರಿಸಲ್ಪಟ್ಟಿವೆ.. ಈ ಬಾಹ್ಯ 
ಲಕ್ಷಣಗಳು ಅವಶೃ್ಯಕವಾದಾಗ್ಮೂ ಈ ವದೈಷ್ಟವಾಚಾರವು ಹದ ತವಾಗುವಾಗ 
ಲ ಶಿ ಳು ೮” ಲ (ಸಿ ೨ 
ಅಂತಃಕರಣ ಶುದ್ದಿಯು ತದೆಸುಗುಣವಾಗಿ ಉಂಟಾಬೇಕು ಶ್ರೀಮನ್ನಾರಾಯಣ 
ನಿಗೂ-ತನಗೂ ಇರುವ 


9 
“ಶದಿೀಯ” ಪರ್ಯಂತವಾಗಿ ಪರ್ಯವಸಾನವಾಗುವುದು. ತನೀಯರೆಂದರೆ ಭಗವೃಕ್ತರು, 
ಭಗವಂತನಲ್ಲಿ ನಾವು ಮಾಡುವ ಭಕ್ತಿಯು ಕಾರ್ಯತಃ: ತೋರುವಾಗ, ಅದು 
"ಭಾಗವತ ಪ್ರಪತ್ತಿ” ರೂಪಮಗಿ ಪರಿಣಮಿಸಿದಾಗಲೇ ಫಲಕಾರಿಯಾಗುವುದು 


ಎಂಬುವುದೇ ಭಗವದ್ಭುಗವತಾದಿಗಳ ಮತವು ಇದಕ್ಕೆ ೨ನೇಕ ಪ್ರಮಾಣಗಳನ್ನು 
ನೋಡಬಹುದು 


ಬೋಧಾಯುನೀಯೇ :-- 
“ಸರ್ವಸ್ಯ ಪ್ರಭನೋಯನ್ಮುದ್ವಿ ಸ್ಮುಪಾದುಶ್ರಯಮೋಸರಃ। 
ತನ್ಮೂಲತಃ ಕ್ರಿಯಾಸ್ಸರ್ವಾ,ಸ್ಸಫಲಾಸ್ತು ಭವನ್ತಿಹಿ॥ 
ಸಿದ್ದೇತದೀಯಶೇಷತ್ವೇ ಸರ್ವಾರ್ಧಾಸ್ಸಂಭವಸ್ತಿಹಿ ॥” 
ಸಿದ್ಧಿರ್ಭವತಿವಾನೇತಿ ಸಂಶಯೋಚ್ಯುತ ಸೇವಿನಾಂ। 
ನಸಂಶಯೋಸ್ತಿ ತದ್ಭಕ್ತಪರಿಚರ್ಯಾರತಾತ್ಮನಾಂ॥ 
ಶ್ರೀಶುಕ8 2 
ಲಕ್ಷ್ಮೀಭರ್ತುರ್ನರಹರಿತನೋರ್ದಾಸದಾಸಸ್ಯದಾಸಃ॥ (ಭಾಗವತೇ) 
ವಾಮನಪುರಾಣೇ . 
ದಾಸೋಹಂವಾಸುದೇವಸ್ಥ್ಯ ದೇವದೇವಸ್ಯಶಾರ್ಚಿಣಃ। 
ಯೇನಮಸ್ಮನ್ನಿಸತತಂ, ನಾರಾಯಣಮನಾಮಯಂ॥ 
ತೇಷಾಂಚದಾಸದಾಸೋಹಂ, ಪುನರ್ಜನ್ಮನಿಜನ್ನನಿ॥ 
ನಾರದ 8. 
ಜನ್ಮಾನ್ರರಸಹಸ್ರೇಷುು, ಯಸ್ಕ್ಯಸ್ಮಾದೃಕ್ತಿರೀದೃಶೀ। 
ದಾಸೋಹಂವಿಷ್ಟು ಭಕ್ತಾನಾಂಇಶಿಸರ್ವಾರ್ಥಸಾಧಿನೀ। 
ಸಯಾತಿ ವಿಷ್ಣುಸಾಯಜ್ಕಂ, ಪುರುಷೋನಾತ್ರಸಂಶಯಃ ॥ 
ಗಚ್ಛ ಸೈ ತಾಮಾತುಲಕುಲ ಭರತೇನತವಾನಘಃ । 
ಶತ್ರುಘ್ನೋ ನಿತ್ಯ ಶತು ) ಘ್ಗ್ಲೋನೀತಃ ಪ್ರೀತಿಪುರಸ್ಕರಃ॥ (ರಾಮಾಯಣೆ) 
ಅಡಿಯಾರ್ಕರ್ಳೆತಮ್ಮೆವಿರ್ಕವುಂ ಪೆರುವಾರ*ಕಳೇ (ಪೆರಿ. ತಿ 4-4-10) 
“ತೊಂಡರ್‌ಶೇವಡಿಶೇಳುಂ ಶೇರ್ರೇಶೆನ್ನಿಕ್ಕಣಿವನೇ? (ಪೆರು ತಿ 2-3) 
ಅಡಿಯಾರ್ಕಾಳ್‌ಪಡುತ್ತ ವಿಮರ್ಲ॥ (ಅಮಲನಾದಪಿರಾನ್‌) 


10 


"ಕಡಲ್‌ ಮಲೈತ್ತಲ ಶಯನತ್ತುರೆ ವಾರೈಕೊಂಡಾಡುಂ ನಂಜುಡೈಯರನ 
ರೆಂಗಳ್‌ ಕುಲದೈವಮೇ (ತಿ ಮೊ 2-6-4) 
ಕ್ಷೆಣ್‌ ಶೇರೈಯೆಂಬೆರುಮಾನ್‌ ತಾಳ್‌ ತೊಳುವಾರ್‌ ಕಾಣ್ಮಿನೇನ್‌ತಲೈಮೇಲಾರೇ 
(ತಿಮೊ 7-4-12) 
“ಪಾರ್ಕಡಲ ಶ್ರೇರ್ನ್ವಪರಮನೈಪ್ಪಯಿಲುಂ ತಿರುವುಡ್ರಯಾರ್‌ ಎಮ್ಮ 
ಯಾಳುಂಪರಮರೇ (ತಿವಾಸ 3-7-1) 
ಇತ್ಯಾದಿ. ಪ್ರಮಾಣಗಳಿಂದ *ಶ್ರೀವೈಷ್ಣವಾಚಾರ” ನಿಷ್ಠರ್ಷವಾದ ತದೀಯ 
ಶೇಷತ್ವವೇ ಸಾತ್ಮಿಕರಾದ ಮಹರ್ಷಿಗಳಿಗ್ಳೂ ನಿತ್ಯಸೂರಿಗಳಿಗ್ಳೂ ಆಳ್ಗಾ ರ್ರುಗಳಿಗೂ 
ಆಚಾರ್ಕರುಗಳಿಗೂ ಆದರಣೀಯವಾಗಿದ್ದು ದೆಂಬುದು ಸುಪ್ರಸ್ಲಿದ್ದವ 


"ತವದಾಸ್ಕಸುಖೆ ಕಸಂಗಿನಾಂ! ಭವನೇಸ್ತೃಪಿ ಕೀಟಜನ್ಮಮೇ। 
(ಸ್ರೋತ್ರರತ್ನ 55) 

ತ್ರ ಶೈದ್ದಾಸದಾಸ ಚರಮಾವಧಿ ದಾಸದಾಸ। 
ದಾಸಸ್ಯದಾಸ ಇತಿಮಾಂಸ್ಕರಲೋಕನಾಧ (ಮುಕುಂದಮಾಲ) 
“ತ್ವ್ಯದ್ಧಾಸದಾಸ ಗಣನಾಚರಮಾವಧೌಯ!। 

ಸ್ವದ್ಧಾಸತೈಕರಸತ್ತಾವಿರತಾಮಮಾನ್ತು (ಯತಿ ವಿಂ 16) 
ಇತ್ಯಾದಿಗಳಿಂದ ಉತ್ಸಮಾಶ್ರಮಿಗಳಾದ ಪೂರ್ವಾಚಾರ್ಯಶ್ರೇಷ್ಠರುದ "ಯಾಮುನ 
ವರವರ ಮುನಿಗಳ ತದೀಯಶೇಷತ್ವವು ಸುಪ್ರಸಿದ್ಧವು 


ಆದ್ದರಿಂದ “ಮತ್ಸಾಯುಜ್ಯಂಚನರ್ವೇಷಾಂ, ವೈಷ್ಣವಾಚಾರ ಸೇವನಾತ್‌” 
ಎಂಬ ಪಾಂಚರಾತ್ರೋಕ್ತ ಭಗವದ್ವಚನದಲ್ಲಿ ಹೇಳಿರುವ ವೈಷ್ಣವ ಶಬ್ದದಿಂದ “ಯೇ 
ಕಂರಲಗ್ನ ತುಳಸಿ ನಳಿನಾಕ್ಷಮಾಲಾ” ಇತ್ಯಾದಿ ಪಾದ್ಮವುರಾಣೋಕ್ತ ಬಾಹ್ಯವಿಶೇಷಣ 
ಗಳಿಂದಲೂ “ಪಿತಾಚರಕ್ಷಕಶ್ಯೇಷಿ” ಇತ್ಕಾದಿ ಮನುರಾಜಪದತ್ರಯೋಕ್ತ ಭಗವತ್ತ 
ಬಂಧಯುಕ್ತವಾದ ಆಂತಂವಾದ ವೀತರಾಗತ್ವದೊಡನೆಯೂ ಕೂಡಿದ ಶ್ರೀ ವೈಷ್ಣವ 
ಏಕಾನ್ತಿ ಪರಮೆ ಕಾನ್ತಿಗಳಾದ ವಿಷ್ಣು ಭಕ್ತರನ್ನೂ ಆಚುರ”ಶಬ್ದದಿಂದ ಸರ್ಮೋಪಾಯ 
ಶ್ರೇಷ್ಠವಾದ “ಪ್ರಪತ್ತಿಯನ್ನೂ” ಸೇವನ ಶಬ್ದದಿಂದ ತತ್ವ ವತ್ತ್ಯಮುಸ್ಮುನವು 
ತದೀಯಪರ್ಕಂತವಾಗಿ ಹೋಗಿ ನಿಲ್ಲುವುದೆಂಬ ವಿಷಯವನ್ನೂ ಭಗವತ್ಸಾಯುಜ್ಯೇಜ್ಛೆ 
ಯುಳ್ಳ ಶ್ರೀವೈಷ್ಣವರುಗಳು ತಿಳಿಯತಕ್ಕದ್ದು. 


ಈ ರೀತಿಯಾಗಿ ನಿಷ್ಕೃಷ್ಟಾತ್ಮಸ್ಥರೂಪವಾಗಿ ಭಗವದತ್ಮಂತ ಪ್ರಿಯಕರಮುಗಿರುವ 
ಶ್ರೀವೈಷ್ಣವಾಚಾರ ನಿಷ್ಕರ್ಷವು “ಶ್ರುತಿಸ್ಮ,ತೀಮಮೈವಾಜ್ಞ್ಯೇ ' ಎಂಬ ರುಸ್ತಾ ರ್ಥ 
ವನ್ನೊಳಕೊಂಡು “ಮತ್ಸಾ ಯುಜ್ಯ್ಕಂಚ ಸರ್ವೇಷಾಂ ವೃಷ್ಣವಾಚಾರಸೇವನಾಶ್‌' 


11 


ಎಂಬ ಭಗವದ್ವಚೆನರೀತ್ಯಾ ಭಗವತ್ನಾ ್ರಪ್ತಿಗೆ ಪ್ರಥಧಾನೋಪಾಯವಾಗಿರುವುದೆಂಬ 
ವಿಷಯವು ವಿಶದವಾಗಿರುವುದು ಈ ಶ್ರೀವೈಷ್ಣವಾಚಾರಾನುಷ್ಕಾನಪರರು ಅನನ್ತ 
ವಿಪಗೇಶಾಧ್ಯೆ ೃರರ್ಚಿತಃ ಸರ್ವದೇವತೈಃ। ತೇಷಾಮನ್ಯತಮೋಭೂತ್ವಾಮೋದತಶೇ 
ತತ್ರ ದೇವವತ್‌। ದಾಸವತ್ಸುತ್ರವತ್ತಸ್ಯ ಮಿತ್ರವದ್ಬಂಧುವತ್ಸದಾ' ಎಂಬ ಪುಂಚ 
ರಾತ್ರ ಶಾಸ್ತ್ರ ವಚನದ ಪ್ರಕಾರವಾಗಿಯೂ *ಸ್ನೊಶ್ನುತೇಸರ್ವಾನ್‌ ಕಾಮಾನ್‌ ಸಹ 
ಬ್ರಹ್ಮಣಾ ವಿಪಶ್ಚಿತಾಃ ” (ತೈ. ಆರ), “ ಸರ್ವದಾದೂರ ವಿಧ್ವೆನ್ತ್ನದುಃಖ ಲೇಶಲ 
ವಾಂಶಕಃ। ಗುಣಾನುಭವಜಪ್ರೀತ್ಕಾ ಕುರ್ಯಾದ್ಧಾಸ್ಕಮಶೇಷತಃ ” (ಹಾರೀತನ್ಮೃತಿ) 
ಇತ್ಯಾದಿ ಶಾಸ್ತ್ರ ಪ್ರಮಾಣ ರೀತ್ಕಾ ವರಮಪದವಾದ ವೈಕುಂರದನ್ನ್ಲಿ ಆನನ್ತವಿಹಗೇಶಾದಿ 
ನಿತ್ಕಸೂರಿಗಳೊಡನೆ ಕಲೆತು ಅಖಂಡವಾದ ಬ್ರಹ್ಮಾನುಭವ ಪೂರ್ವಕವಾಗಿ, ಭಗವಂತನ 
ಸರ್ವವಿಧ ಕೈಂಕರ್ಯವನ್ನೂ ಮಾಡುತ್ತಾ ಶಾಶ [ತವಾದ ಬ್ರಹ್ಮಾನಂದವನ್ನು ಅನುಭವಿ 
ಸುತ್ತಿರುವರುು ಎಂದು ಮೇಲಿನ ಶಾಸ್ತ್ರ್ರವಚನಗಳಿಂದ ತಿಳಿದುಬರುವುದು. 


ಎರಡನೆಯ ಅಧ್ಯಾಯ 


ಶಿಷ್ಕಾಚಾರ್ಯ ಪರಂಪರೆ: 


ಶ್ರಿಯಃಪತಿಯಾದ ಶ್ರೀಮನ್ನಾರಾಯಾನು ಪರಮರಹನ್ಮಮಗಿ ಶ್ರುತಿಶಿರಸಿನಿ 
ಗೂಢವಾದ ಈ ಶ್ರೀವೈಷ್ಣವಾಚಾರ ನಿಷ್ಕರ್ಜೆಯನ್ನು ನಿತ್ತಸೂರಿಗಳೂ ಮತ್ತು 
ಮುಕ್ತರೂ ಅರಿತು ಅನುಷ್ಠಿಸುತ್ತಿರುವುತೆ ಈ ಲೀಲಾವಿಭೂತಿಯಲ್ಲಿರುವ ಜೀವರು 
ಗಳೂ ಅರಿತು ತದನುಷ್ಮಾನದಿಂದ ಪರಮೋಪೇಯವಾದ ತನ್ನನ್ನು ಸೇರಿ ನಿತ್ಯಕ್ಕೆಂಕರ್ಯ 
ಪರರಾಗಿ ಅಖಂಡಾನುಭವವನ್ನು ಅನುಭವಿಸಬೇಕೆಂಬ ತನ್ನ ಪರಮ ಕಾರುಣ್ಯದಿಂದ 
ತಾನೇ ಗುರುರೂಪದಿಂದ ಅವತಂಸಿ ಅನೇಕರಿಗೆ ಉಪದೇಶಿಸ್ಕಿ ಆ ಉವದೇಶವು ಹೃದ್ಧತ 
ವಾಗುವಂತೆ ಮಾಡಿದನು ಈ ಉಷದೇಶವು ಆಂಧಕಾರಾನ್ವಿತಮದ ಈ ಲೀಲುವಿ 
ಭೂಶತಿಗೆ ದೇದಿ:ಪಮಾನವಾದ ಒಂದು ಜ್ಞಾನದೀಪವನ್ನು ಹತ್ತಿಸಿಟ್ಟಂತೆ ಸ್ಥಿರವಾಗಿ 


ನಿಂತಿತು. 


ವೇದಾನ್ತಾದಿ ಶಾಸ್ತ ಗಳನ್ನು ಮೊಟ್ಟಮೊದಲು “ಶುಸನಾಚ್ಛಾಸ್ತ ೦” ಎಂಬ 
ರೀತಿಯಾಗಿ ಜೀವರುಗಳಿಗೆ ಅನುಗ್ರಹಿಸಿ, ಕರ್ಮ, ಜ್ಞಾನ ಭಕ್ತಿಯೋಗಾದಿಗಳಿಂದ 
ತನ್ನನ್ನು ಆರಾಧಿಸಿ ಉಜ್ಜೀವಿಸಲೆಂದು ಎಣಿಸಿದನು. ಕಾಲತ್ರಮೇಣ ಈ ಮಾರ್ಗಗಳು 
ಖಿಲವಾಗ್ಕಿ ಜನರು ದೇಹಾತ್ಮ ವಿವೇಕಾಂಧರಾಗ್ಕಿ ದೋಷಭಾಗಿಗಳಾಗಿ, ಸಾಂಸಾರಿಕ 
ಸುಖಗಳಲ್ಲಿ ಮಗ್ನರಾಗಿ ತ್ರೊಳಲುತ್ತಿರುವುದನ್ನು ಕಂಡು ಪರಮಶೇಷಿಯಾದ 
ಶ್ರೀಮನ್ನಾರಾಯಣನು ಇವರ ವಿಷಯದಲ್ಲಿ ದಯಾವಾತ್ಸಲ್ಯಪೂರಿತನಾಗ್ಕಿ ಶ್ರೀಯಃ 
ಪತಿಯಾದ ತನ್ನ ವ್ಯಾಪ್ತ್ಯಾದಿಗಳಿಗೆ ಮುಕ್ತಿಪ್ರದತ್ವವೇ ಪ್ರಯೋಜನವಾದ್ದರಿಂದ 
ಕರ್ಮಯೋಗ ಜ್ಞಾನಯೋಗ ಪ್ರಾಪ್ತಿಗಾಗಿ ಇವರು ಅನಂಷ್ಕಿಸುತ್ತಿರುವ ಮಾರ್ಗವು 
ದೋಷಸೂರಿತವಾಗಿರುವುದನ್ನು ತಿಳಿದು, ಕೃಷ್ಣಾವತಾರವನ್ನು ಮಾಡಿ, ಅರ್ಜುನನಿಗೆ 
ಗೀತೋಪದೇಶವನ್ನು ಮಾಡುವ ನೆಪದಿಂದ “ಮಾಮೇಕಂ” (ಗೀ. 18-66) ಎಂದು 
ತನ್ನನ್ನು ತಾನೇ ತೋರಿಸಿಕೊಂಡು “ತಾನೇ ಸರ್ವಸ್ಮಾಶ್ಚರನು” ಎಂಬುದನ್ನು ವಿಶದೀ 
ಕರಿಸಿ ಗೀತೋಪದೇಶದ ಮೂಲಕ ತತ್ತ್ವಹಿತ ಪುತುಷಾರ್ಧಗಳನ್ನು ಲೋಕಕ್ಕೆ 


ಅನುಗ್ರಹಿಸಿದನು. 


ಈ ಅವತಾರೋಪದೇಶವೂ ತಾತ್ಕಾಲಿಕವಾಗಿ ಆಚರಣೆಯಲ್ಲಿದ್ದು ಕಾಲಕ್ರಮೇಣ 
ಅದು ಮರೆತುಹೋಗುತ್ತಿರುವುದನ್ನೂ, ತನ್ನ ಪರ, ವ್ಯೂಹ, ವಿಭವ, ಅಂತರ್ಯಾಮಿ 


13 


ಮತ್ತು ಅರ್ಚಾರೂಪಗಳ ತತ್ತ ವು ಜನರ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲದೆ ಇರುವು 
ದನ್ನೂ ನೋಡಿ “ಅಂತರ್ಬಹಿಶ್ವ ತತ್ಸರ್ವಂ ವ್ಯಾವ್ಮನಾರಾಯಣಸ್ಥಿ ತಃ” (ತೈ ನಾ-11) 
ಎಂಬಂತೆ ತಾನು ಎಲ್ಲೆಲ್ಲಿಯೂ ಪರಿಪೂರ್ಣನಾಗಿ ವಿಭುವಾಗಿರುವವನಾದ್ಧರಿಂದ, 
ಇವರುಗಳಿಗೆ ಇಷ್ಟಪ್ರಾಪ್ತಿ ಮತ್ತು ಅನಿಷ್ಟ ನಿವಾರಣೆಗಳನ್ನು ಮಾಡಿಕೊಡುವ ಸ್ಥಳವು 
ಎಲ್ಲೆಲ್ಲಿಯೂ ಪ್ರಚಾರದಲ್ಲಿರಬೇಕೆಂಬ ತನ್ನ ದಿವ್ಮಾಭಿಲಾಷೆಯಿಂದ “ಜಂಗಮ 
ಶ್ರೀನಿವಾಸಾನಿ ಹೃದಯಾನಿ ಮನೀಷಿಣಾಂ” ಎಂಬ ವಾಕ್ಕಪ್ರಕಾರವಾಗಿ ತಾನು 
ಭಾಗವತರ ಹೃದಯದಲ್ಲಿಯೇ ನೆಲೆಸ್ಕಿ ಅವರ ಮೂಲಕವಾಗಿ ತತ್ತ್ಯಜ್ಞಾನವನ್ನು 
ಪ್ರಚಾರ ಮಾಡಿದನು ಕೃಷ್ಣಾವತಾರದ ಅನೇತರ ಕಲಿಯುಗದಲ್ಲಿ ಬಗವದ್ದಕ್ತರುಗಳ 
ಸಂಖ್ಯೆಯು ಅವರಿಮಿತವಾಗಿದ್ದು ಅವರ ಮೂಲಕವಾಗಿ ಭಗವಂತನು ಭಕ್ತಿ ವ್ರವತ್ಯು 
ದಿಗಳನ್ನು ಬಹು ವಿಧವಾಗಿ ಪ್ರಚಾರಕ್ಕೆ ತಂದನು ಭಾಗವತೋತ್ತಮರಾದ 
ಸಾಧುಗಳ ಹೃದಯದಲ್ಲಿಯೂ ವಾಕ್ಕಿನಲ್ಲಿಯೂ ನೆಲೆಸಿ ಸರ್ವತೋಮುಖವಾಗಿ 
ಶ್ರೀವೈಷ್ಣವಾಚುರ (ಸಂಪ್ರದಾಯ) ವನ್ನು ಪ್ರಚಾರಪಡಿಸಿದನು, ಈ ಕಾರಣ 
ದಿಂದಲೇ ತದೀಯ ಶೇಷತ್ವವೂ, ತದೀಯ ಕೈಂಕರೃವೂ ಭಗವತ್ಯೆ ಶಂಕರ್ಧದ ಮಹತ್ವ 
ಕ್ಕಿಂತಲೂ ಶ್ರೇಷ್ಠವೆನಿಸಿ ಈ ತಿ ವೆ ೈಷ್ಟವ ಮತದಲ್ಲಿ ಪ್ರಚಾರಕ್ಕೆ ಬಂದವು “ತದೀಯ” 
ಎಂದರೆ ಭಗವದ್ಬಕ್ತ ರೆಂದು ಅರ್ಧ 


“ನಿರವೇಕ್ಷಂ ಮುನಿಂಶಾನ್ತಂ । ನಿರ್ಪೈರಂ ಸಮದರ್ಶಿನಂ । ಅನುವ್ರಜುಮ್ಯಹಂ 
ನಿತ್ಯಂ” ಎಂದೂ, “ನಾಧವೋಹೃದಯಂ ಮಹ್ಯಂ | ಸಾಧೂನಾಂ ಹೃದಯಂ ಹೃಹಂ | 
ಮದನ್ಯಂತೇನಜಾನನ್ತಿ | ನಾಹಂತೇಭ್ಕೋ ಮನಾಗಪಿ” ಎಂದೂ, “ವಶೇಕುರ್ವನ್ತಿ 
ಮಾಂ ಭಕ್ತಾ ! ಸ್ಪಪ್ರ್ರೀಯಾಸ್ಪತ್ಛತಿಂಯಧಾ” ಇತಾದಿ ಪ್ರಮಾಣಗಳಿಂದ ಭಗವದ್ಭಕ್ತರ 
ಲಕ್ಷಣಗಳನ್ನು ತಾನೇ ಹೇಳಿರುವನು. ಆ ಭಕ್ತರಲ್ಲಿಯೊ ಉತ್ತಮ ಭಕ್ತರ ಲಕ್ಷಣ 
ಗಳನ್ನು ವಿವರಿಸುತ್ತಾ “ವಾಸುದೇವ ಶ್ಲ್ಸರ್ವಮಿತ್ಕಿ ಸಮಹಾತ್ಮಾ ಸುದುರ್ಲಭಃ” 
(ಭ. ಗೀ 7-19) ಎಂದೂ, ಉಣ್ಣು ಂಶೋರುಂ ಪರುಗುನೀರ್‌ತಿನ್ನುಂ ವೆಟ್ರಿಲೈ 
ಯೆಲ್ಲಾಂ ಕಣ್ಣನ್‌” (ತಿ ವಾಯ್‌, 6-7-1) ಎಂದೂ, “ಯಾವರಾಯ್‌ ನಿರ್ಕಿನ್ರ 
ದೆಲ್ಲಾಂ ನೆಡುಮಾಲೆನ್‌ ರೋರಾದಾರ” ಕರ್ಕಿನ್ರದೆಲಾಂ ಕಡ್ಮೆ” (4 ತಿ.ರು ) ಎಂದೂ 
“ಎನ್‌ಕರುತ್ತೈಯುರವೀಟ್ರಿರುಂದಾನ್‌” (ತಿ ವಾಯ್‌ 8-7-1) ಎಂದೂ “ಉರು 
ವಮು ವೂರುಯಿರುಮುಡನೇಯಂಡಾನ್‌ (ತಿ ವಾಯ್‌.) ಎಂದೂ ಆ ಭಾಗವಶೋ 
ತ್ತಮರಿಂದಲೇ ತನ್ನ ಸರ್ವಾನ್ನರ್ಯಾಮಿತ್ತವನ್ನೂ ತನ್ನ ಸರ್ವಕಾರಣತ್ವವನ್ನೂ ಅವರ 
ಬಾಯಿಂದಲೇ ಹೇಳಿಸಿಯೂ ; “ಜ್ಞ್ಯಾನೀತ್ಥಾ ಎತ್ಮೈವಮೇಮತಂ'” (ಭ ಗೀ, 7-18) 
ಎಂದು ಆ ಭಾಗವತೋತ್ತಮರೇ ತನ್ನ ಆತ್ಮವೆಂದೂ ಮತ್ತು ಅವರೇ ತನಗೆ ಧಾರಕ 
ರೆಂಬ ಭಾವವನ್ನೂ ಸೂಚಿಸಿದ್ದಲ್ಲದೆ ಆ ಭಾಗವತೋತ್ತಮರಿಗೆ ತಾನು ಪರತಂತ್ರನೆಂಬ 
ಭಾವವನ್ನೂ ವ್ಯಕ್ಷಪಡಿಸಿಡಿದನು 


4 


ಅದೂ ಅಲ್ಲದೆ “ಕಾಸಾರಸುಯಮಿಮುಖಾಃ ಕಮಲಾಸಹಾಯ! ಭಕ್ತಾಃಪ್ರಪತ್ತಿ 
ಪದವೀನಿಯತಾ ಮಹಾನ್ತಾಃ“ (ದಿವ್ಯಸೂರಿ ಚರಿತ್ರೆ) ಎಂದೂ “ಭಕ್ತಾನೇಕ ಪರಾಂ 
ಕುಶಾದಿಪುರುಷಾನ್‌”್‌ ಎಂದೂ, “ಯಸ್ಕಾಭವನ್ನವಯವಾ ಇವಪುರತ್ರಂತ್ರ್ಯಾತ್‌” 
ಇತ್ಯಾದಿ ಶ್ರೀಸೂಕ್ತಿಗಳೆ ಪ್ರಕಾರ ಶ್ರೀಪರಾಂಕುಶ ಪರಕಾಲಾದಿ ಭಕ್ತಶೆ ್ರೀಷ್ಠರನ್ನು ತನಗೆ 
ಅವಯವಗಳೆಂಬ ಭಾವವನ್ನೂ ಸೂಚಿಸಿದ್ದಲ್ಲದೆ ಶ್ರೀ ಶರಕೋವರ ದಿವ್ಯ ನಾಮವನ್ನೇ 
ತನ್ನ ದಿವ್ಯ ಚರಣಾರವಿಂದಗಳಿಗೆ ಅಸಾಧಾರಣವಾದ ನಿರೂಪಕವಾಗುವಂತೆ ಮಾಡಿ, 
ಅದರಿಂದ ಸರ್ವಶೇಷಿಯಾದ ತನಗೆ ಆ ಶರಕೋವನೇ ಪತಿಯು, ಎಂದರೆ ತಾನು ಭಕ್ತ 
ಪರಾಧೀನನ್ಮು ಎಂಬ ಅರ್ಥವನ್ನೂ ಸಕಲ ಮತಸ್ಮರಿಗೂ ಏಕಕಂರವಾಗಿ ಪ್ರಸಿದ್ಧಿ 


ಪಡಿಸಿದನು. 


ಪರಮಪದದಲ್ಲಿ ಅನನ್ತ ವಿಹಗೇಶಾದಿ ಅಂತರಂಗ ಭಕ್ತರನೇಕರಿದ್ದರೂ, ಪರಮ 
ಭಾಗವತೋತ್ತಮರಾದ ಶರಕೋಪ (ಎಂದರೆ ನಮ್ಮಾಳ್ವಾರ್‌) ರಲ್ಲಿ ತಮಗಿರುವ 
ಪಾರತಂತ್ರ್ಯ ಪಾರವಶ್ಯದಿಂದ ತಮ್ಮ ಶ್ರೀಪಾದಗಳಿಗೆ ಅವರ ನಾಮವನ್ನೇ ನಿರೂಪಕ 
ವನ್ನಾಗಿ ಮಾಡಿ ಆಚಂದ್ರಾರ್ಕವಾಗಿ ಆ ಆಳ್ವಾರ್ರಲ್ಲಿ ತಮಗಿರುವ ನಿರತಿಶಯಾಭಿಮಾನ 
ವನ್ನು ಪ್ರಕಾಶ ಪಡಿಸಿದನು. 


ಕಾಲಾನುಕ್ರಮದಲ್ಲಿ ಈ ಶ್ರೀವೈಷ್ಣವಾಚಾರ ಧರ್ಮವನ್ನು ಮುಂದುವರಿಸಿ 
ಶರಕೋಪ (ನಮ್ಮಾಳ್ವಾರ್‌) ರವರಿಗೆ ಮಧುರಕವಿ, ನಾಧಮುನಿಗಳಾದಿಯಾದ 
ಅಂತರಂಗೆ ಪಾದಾಶ್ರಿತರುಗಳಿದ್ದರೂ ಶರಕೋಪರ ಶ್ರೀಪಾದಗಳಿಗೆ “ರಾಮಾನುಶನ್‌” 
ಎಂಬ ತಿರುನಾಮವನ್ನು ಪ್ವಸಿದ್ಧಿಯಾಗುವಂತೆ ಸಂಕಲ್ಪಿಸಿ “ಮಮಮದ್ಭಕ್ತಭಕ್ತೇಷು 
ಪ್ರೀತಿರಭ್ಯಧಿಕಾವೇತ್‌”ಎಂಬ ಅರ್ಧವನ್ನು “ಇರುಪ್ಪಿಡಂ ವೈಕುನ್ಹಂ ವೇಂಗಡಂ”ಎಂಬ 
ಪಾಶುರದಿಂದ ಪ್ರಚಾರ ಪಡಿಸಿ ಶ್ರೀ ಭಗವದ್ರಾಮಾನುಜಾಚಾರ್ಯರಲ್ಲಿ ತನ್ನ ಸರ್ವಾಭಿ 
ಮಾನವನ್ನೂ ಸ್ಥಾಪಿಸಿ ಶ್ರೀ ವೈಷ್ಣವಾಚಾರ ಧರ್ಮವನ್ನು ಅವರ ಮೂಲಕವಾಗಿ 
ಸ್ಥಿರೀಕರಿಸಿಯೂ ಪ್ರಚಾರಪಡಿಸಿಯೂ, ಉಭಯ ವಿಭೂತಿಗಳಲ್ಲಿಯೂ ಶ್ರೀಮದ್ರಾ 
ಮಾನುಜಾಚಾರ್ಕರಿಗೆ ಸರ್ವಾಧಿಕಾರವನ್ನು ದಯೆಪಾಲಿಸಿ, ಅವರಲ್ಲಿರುವ ಪ್ರೀತ್ಮತಿಶಯ 
ದಿಂದ ಆ ಶ್ರೀವೈಷ್ಣವ ಸಿದ್ಧಾನ್ನಕ್ಕೆ "ರಾಮಾನುಜದರ್ಶನಂ' ಎಂಬ ಹೆಸರನ್ನು ಸ್ಥಾಪಿಸಿ, 
ಅದರಿಂದ ತಾನು ಸುಪ್ರೀತನಾದನು. ಆಷ್ಟರಲ್ಲಿಯೂ ತೃಪ್ತನಾಗದೆ ಅವರ 
ಮಹಾತ್ಮ್ಯವು ಇನ್ನೂ ಪ್ರಸಿದ್ಧಿಗೆ ಬರುವುದಕ್ಕೋಸ್ಕರವಾಗಿಯೂ, ತನಗೆ ಅವರಲ್ಲಿರುವ 
ಪ್ರೀತ್ಯಾತಿಶಯದ ಮಾಹಾತ್ಮ್ಯದಿಂದಲೂ ಭಗವದ್ರಾಮಾನುಜರನ್ನೇ ತನಗೆ ಗುರುವ 
ನ್ನಾಗಿ ಎಣಿಸಿ ತಾನು ಅವರಿಗೆ ಶಿಷ್ಯನಾಗಿ “ವೈಷ್ಣವನಂಬಿ” ಎಂಬ ದಾಸ್ಯ ನಾಮವನ್ನು 
ಅವರಿಂದ ಪಡೆದು “ರಾಮಾನುಶನೈಯುಡೈಯೋಂ”,ಎಂದರೆ ಆ ರಾಮಾನುಜಾಚಾರ್ಯ 


15 
ರನ್ನು ಗುರುವನ್ನಾಗಿ ಪಡೆದೆನು ಎಂದು ವಿಶೇಹವಾಗಿ ಸಂತೋಷಿಸಿದ ವಿಷಯವು 


“ಗುರುಪರಂಪ್ರಭಾವಂ' ಎಂಬ ಗ್ರಂಧದಿಂದ ತಿಳಿದುಬರುವುದು 


ಭಗವಂತನ ಶ್ರೀಪಾದಗಳಿಗೆ ಶ್ರೀ ಶರಕೋಪಾಳ್ವಾರ್ರ ನಾಮವನ್ನೂ ಮತ್ತು 
ಶ್ರೀ ತರಕೋಪಾಳ್ಚಾರ್ರ ಪಾದಪದ್ಮಗಳಿಗೆ ಭಗವದ್ರಾಮಾನುಜರ ನಾಮವನ್ನೂ 
ಸ್ಥಾಪಿಸಿದ ಕೆಲವು ಕಾಲದ ನಂತರ, ಮಲಿನವಾಗಿ ಹೋಗುತ್ತಿದ್ದ ಈ ಸತ್ಸಂಪ್ರದಾಯಾ 
ಚಾರವನ್ನು ವುನಶುದ್ದರಣ ಮಾಡುವ ಸಂಕಲ್ಪದಿಂದ ಆ ಶ್ರೀವೈಷ್ಣವಾಚಾರವಾದ 
“ಭಗವದ್ಧಾಮಾನುಜ ದರ್ಶನ” ವನ್ನು ಭಗವದ್ರಾಮಾನುಜಾಚಾರ್ಕರ ಅಪರಾವತಾರ 
ರಾದ "ಶ್ರೀ ಮಣವಾಳ ಮಾಮುನಿಗಳವರಿಂದ ವುನರುದ್ಧುರವಾಗುವಂತೆ ಅನುಗ್ರಹಿಸಿ 
ದನು ಭಗವದ್ರಾಮಾನುಜಾಚಾರ್ಕರಿಗೆ ಶ್ರಿದಂಡಪವಿತ್ರಗಳಂತೆ ಯುವಾಗ್ಯೂ ಅನು 
ಸರಿಸುತ್ತಿದ್ದ ಕೂರತ್ತಾಳ್ಹಾನ್‌ ಮತ್ತು ಆಂಡಾನ್‌ ಇವರುಗಳು ಇದ್ದಾಗ್ಯೂ 
ಅ ರಾಮಾನುಜಾಚಾರ್ಯರಲ್ಲಿಯೇ ತಮ್ಮ ಸರ್ವಸ ವನ್ನೂ ಸಮರ್ಪಿಸಿ “ಆರ್ಮಿಪ್ರಬಂಧ''ದ 
ಮೂಲಕ ಅವರಲ್ಲಿಯೇ ತಮ್ಮ ಸಂಪೂರ್ಣ ಶರಣಾಗತಿಯನ್ನು ಮಾಡಿ “ಯತೀಂದ್ರ 
ಪ್ರವಣರ್‌” ಎಂಬ ತಿರುನಾಮವನ್ನು ಪಡೆದ ಶ್ರೀಮದ್ವರವರಮುನಿ (ಮಣವಾಳಮಾ 
ಮುನಿ) ಗಳ ತಿರುನಾಮವೇ ಭಗವದ್ರಾಮಾಸುಜಾಚಾರ್ಕರ ಶ್ರೀಪಾದಪದ್ಮಗಳಿಗೆ 
ನಿರೂವಕವಾಗವಂತೆ ಪ್ರಸಿದ್ಧಿ ಪಡಿಸಿದನು 


“ಮಮಮದ್ಭಕ್ತ ಭಕ್ತೇಷು ಪ್ರೀತಿರತೃಧಿಕಾಭವೇತ್‌” ಎಂಬ ತನ್ನ ದಿವ್ಯ 
ಸೂಕ್ತಿಯು ಪ್ರಸಿದ್ಧವಾಗುವಂತೆ ಶ್ರೀಮನ್ನಾರಾಯಣನು ಭಗವದ್ರಾಮಾನುಜಾಚಾರ್ಯ 
ರನ್ನು ತನ್ನ ಆಚಾರ್ಯರನ್ನಾಗಿ ವರಿಗ್ರಹಿಸಿದಂತೆ ಶ್ರೀಮದ್ವರವರಮುನಿಗಳಲ್ಲಿಯೂ 
ತನಗಿರುವ ಪ್ರೀತ್ಮತಿಶಯಗಳಿಂದ ಒಂದು ಸಂದರ್ಭದಲ್ಲಿ ಶ್ರೀರಂಗನಾಧನು ತಿರು 
ವಾಯ್‌ಮೊಳಿಯ ತಈಡುಮುಖಪ್ಪಿತ್ತಾರಾಯಿರದ ವ್ಯಾಖ್ಯಾನವನ್ನು ಶ್ರೀರಂಗದಲ್ಲಿ 
ತನ್ನ ದೇವಾಲಯದಲ್ಲಿ ಶ್ರೀ ಮದ್ವರವರಮುನಿಗಳಿಂದ ಹೇಳಿಸಿ ಆ ಕಾಲಕ್ಷೇಪದ ಶಾತ್ತು 
ಮುರೈಯ ಕಾಲದಲ್ಲಿ ತಾನೇ ಸ್ವತಃ” ಆ ಗೋಷ್ಠಿಯಲ್ಲಿ ಒಬ್ಬ ಸುಂದರ ಬಾಲಕನಾಗಿ 
ತೋರಿ “ಶ್ರೀಶೈಲೇಶ ದಯಾವಾತ್ರಂ! ಧೀಭಕ್ತಾ ದಿ ಗುಣಾರ್ಣವಂ॥ ಯತೀಂದ್ರ 
ಪ್ರವಣಂ ವಂದೇ! ರಮ್ಯಜಾ ಮಾತರಂ ಮುನಿಂ” ಎಂಬ ಶ್ರೀಮದ್ವರ ವರಮುನಿಗಳ 
ತನಿಯನನ್ನು ತಾನೇ ಅನುಸಂಧಿಸಿ ಅವರಲ್ಲಿ ಆಚಾರ್ಯ ವ್ರತಿಪತ್ತಿಯನ್ನು ಮಾಡಿದುದಾಗಿ 
“ಯತೀಂದ್ರ ಪ್ರವಣ ಪ್ರಭಾವಂ' ಎಂಬ ಗ್ರಂಧದಲ್ಲಿ ಹೇಳಿದೆ. ತಾನು ಅಲ್ಲಿ ಅನು 
ಸಂಧಿಸಿದುದೂ ಅಲ್ಲದೆ ಬದರಿಕಾಶ್ರಮ, ತಿರುಮಾಲಿರಂಶೊಲೈ, ತಿರುಪತಿ ಮುಂತಾದ 
ಇತರ ದಿವ್ಯದೇಶಗಳಲ್ಲೆಲ್ಲಾ ಆತನಿಯನ್‌ಶ್ಲೋಕವನ್ನು ತನ್ನ ಅಂತರಂಗ ಭಕ್ತರುಗಳಿಗೆ 
ಏಕಕಾಲದಲ್ಲಿ ಪ್ರಚಾರಪಡಿಸಿದನು, ಈರೀತಿಯಾಗಿ ಪರಂಪರಾನುಕ್ರಮವಾಗಿ ಅನ 
ಸರಿಸಿಕೊಂಡು ಬಂದಿರುವ ಶ್ರೀವೈಷ್ಣವಾಚಾರ ನಿಷ್ಕರ್ಷೆಯಲ್ಲಿ ನುರಿತು ಶಿಷ್ಯಾಗ್ರಗಣ್ಯ 


16 


ರಾದ ಯತೀಂದ್ರಪ್ರವಣರ ವೈಭವವನ್ನು ತನ್ನ ಭಕ್ತರು ತಿಳಿದು ಅವರಲ್ಲಿ ಆದರಾತಿ 
ಶಯವನ್ನು ತೋರಿ, ಅವರ ಧ್ಯಾನವನ್ನು ಮಾಡಿ ಸದ್ಧತಿಯ. ನ್ನು ಹೊಂದಲೆಂಬ 
ಅಭಿಲಾಷೆಯಿಂದ ತನ್ನ ಅಷ್ಟಾಕ್ಷರಿ ಮಂತ್ರವಾದ "ಓಮ್‌ ನಮೋ ನಾರಾಯಣಾಯ 
ಎಂಬ ಪದಕ್ಕೆ ಸಮಾನವಾಗಿ “ಶ್ರೀಶೈಲೇಶ ದಯಾಪಾತ್ರಂ” ಎಂಬ ಅಷ್ಟಾಕ್ಷರಿ 
ಮಂತ್ರವನ್ನೂ ತಾನೇ ಸ್ತೋತ್ರರೂಪವಾಗಿ ಹೇಳಿದನು. ಮತ್ತು ವೇದಮಂತ್ರಕ್ಕೆ 
ಆದಿಯಲ್ಲಿ “ಒಮ ಎಂಬ ಪ್ರಣವವನ್ನು ಉಚ್ಚರಿಸುವಂತೆ ದ್ರಾವಿಡ ವೇದಪಾರಾ 
ಯಣಗಳ ಆದಿಯಲ್ಲಿ ಈ “ಶ್ರೀಶೈಲೇಶ ದಯಾಪಾತ್ರಂ” ಎಂಬ ಸ್ತೋತ್ರರೂಪವಾದ 
ಪಾಶುರವನ್ನು ಸರ್ವರೂ ಅನುಸಂಧಿಸುವಂತೆ ಕಟ್ಟಳೆಯನ್ನೂ ಮಾಡಿಟ್ಟನು, 


ಇಯಲ್‌ಶಾಟ್ರು” ಎಂಬ ಪ್ರಬಂಧದಲ್ಲಿ “ನನ್ರುಂ ತಿರುವುಡೈಯೋಂ ನಾನಿಲ 
ತ್ತಿಲೆ ವುಯಿರ್‌ಕ್ಕುಂ 1 ಒನ್ರುಂಕುರೈಯಿಲ್ಲೈ ಯೋದಿನೋಂ। ಕುನ್ರಂ ಎಡುತ್ತಾನ್‌ 
ಅಡಿಶೇರಿರಾಮಾನುಶನ್‌। ತಾಳ್‌ಪಿಡಿತ್ತಾರೈಪ್ಪಿಡಿತ್ತಾರೈಪ್ಪೆಟ್ರಿ” (ಪಿಳ್ಳೈಯುರಂಗವಲ್ಲಿ 
ದಾಸರ್‌ ಅರುಳಿಚ್ಛ್ಚೈದತನಿಯನ್‌) ಎಂದರೆ-ಗೋವರ್ಧನೋದ್ದಾರಕನಾದ ಶ್ರೀಕೃಷ್ಣನ 
ಪಾದಾಶ್ರಿತರಾದ ಭಗವದ್ರಾಮಾನುಜಾಚಾರ್ಯರ ಪಾದಸೇವಕರ ಸೇವಕರನ್ನು ಅಶ್ರಯಿ 
ಸುವ ದಾಸ್ಕನಂಪತ್ತು ನಮಗೆ ಲಭಿಸಿತು. ಇದನ್ನು ಭೂಮಿಯಲ್ಲಿರುವ ನಾಲ್ಕು 
ದಿಕ್ಕುಗಳಲ್ಲಿಯೂ ಘಂಟಾಘೋಷವಾಗಿ ಉಪದೇಶಿಸಿದೆವು.ಎಂಬ ಪಾಶುರದ ರೀತ್ಯಾ 
“ತ್ವದ್ವಾಸದಾಸ ಚರಮಾವಧಿ ದಾಸೆದಾಸ |! ದಾನಸ್ಕದಾಸ ಇತಿಮಾಂಸ್ಕರ ಲೋಕ 
ನಾಧ” ಎಂಬ ಭಗವದಾ ಿಗವತ ದಾಸ್ಕರೂಪವಾದ ಈ ಶ್ರೀವೈಷ್ಣವಾಚಾರವು ಪರಂ 
ಪರಾನುಗತವಾಗಿ (ಸಂಪ್ರದಾಯದಲ್ಲಿ) ನಮಗೆ ಪ್ರಾಪ್ತವಾಗಿರುವುದು 


ಈ “ಕುನ್ರಮೆಡುತ್ತಾನಡಿಶೇರಿ” ಎಂಬ ಪಾಶುರವು ಹಿಳೆ ಗ ಯುರೆಂಗುವಿಲ್ಲಿ 
ದಾಸರು ಶ್ರೀಮದ್ರಾಮಾನುಜಾಚಾರ್ಯರ ಸಮಕಾಲದಲ್ಲಿ ಹೇಳಿದ ಪಾಶುರವಾದಾಗ್ಕೂ 
ಭಗವದ್ರಾಮಾನುಜಾಚಾರ್ಯರ ಅವರಾವತಾರವಾಗಿ, ಭಗವದ್ರಾಮಾನುಜ ದರ್ಶನ 
ಪ್ರವರ್ತಕರಾಗಿ, ಭಗವದ್ವಿಶೇಷ ಕಲಾಕ್ಷ ಪಾತ್ರರಾಗಿ, ಶ್ರೀರಂಗನಾಧ ದೇವರಿಗೆ 
ಆಚಾರ್ಯನ್ಥಾನದಲ್ಲಿದ್ದ ಮಣವಾಳಮಾಮುನಿಗಳ ಪರ್ಯಂತವಾಗಿ ಅನ್ವಯಿಸುವುದೆಂದು 
ಈ ದರ್ಶನಸ್ಥಾಪಕರು ಅಭಿಪ್ರುಯವಟ್ಟೆರುವರು. ಭಗವದ್ರಾಮಾನುಜಾಚಾರ್ಯರಲ್ಲಿ 
ಕೇವಲ ಚರಣವದಚಿತ್ಸರತಂತ್ರರಾಗಿ “ಪ್ರೀರಾಮಾನುಚಾಂಫ್ರಿ ಜಲಜದ್ವಯ ನಿತ್ಯ 
ಸೇವಾ ವ್ರೇಮಾವಿಲಾಶಯ ಪರಾಂಕುಶ ಪಾದಭಕ್ತಂ” (ಯತಿ. ಏಂ. 1) ಎಂದು 
ಆರಂಭಿಸಿ “ಯತಿರಾಜ ದಯಾಂಬುರಾಶೇ ಅನನ್ಮ ಶರಣೋಭವತೀತಿಮತ್ವಾ” 
(ಯತಿ. ಎಂ. 20) ಎಂದೂ “ಎಂದೈ ತಿರುವಾಯ್‌ಮೊಳಿಖ ಳೆ ಪಯಿನ್ನರುಳಾಲ್‌, 
ವಂದ ಉಪದೇಶ ಮಾರ್ಗತ್ತೈ ಜ್ವೆಂತೈಶೈಯ್ದು। ಪಿನ್ನವರುಂ ಕರ್ಕ ಉಪದೇಶ 
ಮಾಯ್‌ ಪೇಶುಕಿನ್ರೇನ್‌” (ಉ, ರ. ಮಾ. 1) ಎಂದು ಆರಂಭಿಸಿ "ಇಂದ ಉಪದೇಶ 


17 


ರತ್ನಿನಮಾಲೈ ತನ್ನ್ಮೈ ಶಿಂದೈತನ್ನಿಲ್‌ ನಾಳುಂ ಶಿನ್ತಿಪ್ಪಾರ್‌-ಎಂದ ಯತಿರಾಜರಿನ್ರ 
ರುಳುಕ್ಕೆನ್ರುಮಿಲ ಕ್ಯಾಕಿಚ್ಚಡಿರಾಕಮುಳ್ತಿಡುವುರ್‌ತಾಂ” ಎಂದೂ “ವಾಳಿಯತಿರಾಶನ್‌, 
ವಾಳಿಯತಿರಾಶನ್‌, ವಾಳಿಯತಿರಾಶನೆನ್ನು ವಾಳ್ತುವಾರ್‌. ವಾಳಿಯೆನವಾಳ್ತುವಾರ್‌. 
ವಾಳಿಯೆನವಾಳ್ತುವಾರ್‌_ತಾಳಿಣೈಯಿಲ್‌ ವಾಳ್ತುವಾರ್‌ ವಿಣ್ಣೋರ್‌ತಲೈ (ಆದ್ವಿ ಪ್ರ) 
ಎಂದು ಆರಂಭಿಸಿ “ತಂದೈನಟ್ರಾಯ್‌ ತಾರಂ ತನಯರ್‌ಸೆರುಶೆಲ್ವಂ ಎನ್ರೆನುಕ್ಕುನೀಯೇ 
ಯತಿರಾಶಾ” (ಆರ್ತಿ ಪ್ರ) ಎಂದೂ, “ಇಂದ ಉಯಿರ್ಕೆಲ್ಲಾಂ ವುರುವಂ ನೀಯೇ 
ಯತಿರಾಶಾ॥ ನಿಲ್ಲಿನದುಂಡೋ ವೆನ್ನೆಂಜು (ಆದ್ರಿ 8) ಎಂದೂ, “ತೆನ್ನರಂಗರ್‌ ತಮ 
ಕ್ಕಾಮೋ, ದೇವಿಯಾರ್‌ಕಟ್ಕಾಮೋ, ಶೇನೈಯಾರ್‌ಕೋನ್‌ ಮುದಲಾನ ಶೂರಿಯೂ 
ರ್‌ಕಟ್ಕುಮೋ-ಮನ್ನಿಯಾಶೀರ್‌ಮಾರನ್‌ ಆರುಳ್‌ಮಾರಿ ತನಕ್ಕಾಮೋ..ಮಟ್ರು 
ಮುಳ್ಳ ದೇಶಿಕರ್‌ಕಳ್‌ ತಂಗಳುಕ್ಕಾಮೋ-ಎನ್ನುಡೆ ಲಯ ಪಿಳ್ಳೆ ಪೊರುಕ್ಕ ಯಾವರುಕ್ಕುಂ 
ಮುಡಿಯುಂ-ಯತಿರಾಶಾ । । ಉನೆಕ್ಕಿನ್ರಿಯಾನೊರುವನು ಕ್ಕಾಕೇನ್‌_-ಉನ್ನರುಳಾ 
ಲೆನಕ್ಕು ಶಿಂದನ್ಮೈಯುಂ ಉಂಡಾಕ್ಕಿ ಒಳಿವಿಶುಂಬು ಲಡಿಯೇನೈಯೊರುಪಡುತ್ತು 
ಲಿಶೆ ೈನ್ಹೇನ್‌” (ಆರ್ಮಿ 26) ಎಂದೂ ಇತ್ಯಾದಿ ಪ್ರಬಂಧಗಳ ಮುಖೇನ ಇದೇ ಶ್ರೀವೈ 
ಷ್ಲವಾಚಾರ ನಿಷ್ಕರ್ಜೆಯನ್ನು ರಾಮಾನುಜ ದರ್ಶನಸ್ಥರಿಗೆಲ್ಲಾ ವಿಶದವಾಗಿ ಶ್ರೀಮಣ 
ವಾಳಮಾಮುನಿಗಳು ಉಪದೇಶಿಸಿರುವುದರಿಂದ “ಕುನ್ರಮೆಡುತ್ತಾನಡಿಶೀರಿ ಇರಾಮಾ 
ನುಶನ್‌” ಎಂಬ ಷಾಶುರವು ಸಂಪ್ರದಾಯ ಕ್ರಮದಲ್ಲಿ ಈ ಮಣವಾಳ ಮಾಮನಿ 
ಗಳವರೆಗೂ ಅನ್ವಯಿಸುತ್ತದೆ ಎಂಬುವುದೇ ಸತ್ಸಂಪ್ರದಾಯ ಪರಂಪರಾನುಗೆತವಾದ 
ಸಿದ್ಧಾನ್ವವು 


ಈ ಸಿದ್ಧಾನ್ತದ ಉತ್ತೇಜನಕ್ಕಾಗಿ ಶ್ರೀ ಮಣವಾಳ ಮಾಮುನಿಗಳವರು 
ಮಾಡಿರುವ ಇನ್ನೂ ಹೆಚ್ಚಾದ ಉಪಕಾರಗಳು ಯಾವುವೆಂದರೆ. -ನಮ್ಮ ಸಂಪ್ರದಾಯ 
ಗ್ರಂಧಗಳುದ ರಹಸ್ಯತ್ರಯ್ಮ ತತ್ತ್ವತ್ರಯ, ಶ್ರೀವಚನ ಭೂಷಣ, ಆಚುರೃಷ್ಟದಯ, 
ಜ್ಞಾನಸಾರ ಮತ್ತು ಪ್ರಮೇಯಸಾರಗಳೆಂಬ ಗ್ರಂಧಗಳಿಗೆ ವ್ಯಾಖ್ಯಾನವನ್ನು ಮಾಡಿರು 
ವರು “ತಿರುವ್ಪಲ್ಲಾಂಡಿ?” ನಿಂದ ಆರಂಭಿಸಿ “ತೆನ್ನಿಯೋಂಗು” ಎಂಬ ವರೆಗೂ ಇರುವ 
“ಪೆರಿಯಾಳ್ವಾರ್‌ ತಿರುಮೊಳಿ” ಯ ನಲವತ್ತು (40) ಪಾಶುರಗಳಿಗೆ ಮಾತ್ರ “ವೆರಿ 

ುವಾಚ್ಚಾನ್‌ ಪಿಳ್ಳೈ” ಯವರ ವ್ಯಾಖ್ಯಾನವಿದ್ದು ಲುವ್ತವಾಗಿಹೋಗಿದ್ದ ಉಳಿದ 
ನಾನ್ನೂರು (400) ವಾಶುರಗಳಿಗೆ ಮಣವಾಳಮಾಮುನಿಗಳು ವ್ಯಾಖ್ಯಾನ ಮಾಡಿರು 
ವರು “ಪ್ರಪನ್ನಗಾಯತ್ತಿ” ಯೆಂದು ಸುಪ್ರಸಿದ್ಧವಾದ “ಇರಾಮಾನುಶ ನೂಟ್ರಂ 
ದಾದಿ” ಗೆ ವ್ಮಾಖ್ಮಾನವನ್ನು ಮಾಡಿರುವರು “ದೀರ್ಥಶರಣಾಗತಿ” ಯೆಂದು ಪ ಸಿದ್ಧ 
ವಾದ “ತಿರುವಾಯ್‌ಮೊಳಿ” ಯ ಈಡಿಗೆ ಅವಶ್ಯಕವಾದ “ಪ್ರಮಾಣತ್ತಿರಟ್ಟು” ಎಂಬ 
ಸರ್ವಶಾಸ್ತ್ರ ಸಾರತಮವಾದ ಗ್ರಂಧವನ್ನು ಮಾಡಿ ಅದರಿಂದ ಈ ವರ್ಶನದಲ್ಲಿ ಆನಕ್ತ 
ರಾದವರಿಗೆ “ನಾಲಾಯಿರ ದಿವ್ಯ ಪ್ರಬಂಧ” ದ ವ್ಯಾಖ್ಕಾನ ಶಕ್ತಿಯುಂಟಾಗುವಂತೆ 


18 


ಮಾಡಿರುವರು. ಭಗವದ್ಗೀತೆಗೆ ಸಂಗ್ರಹವಾಗಿ ಒಂದು ವ್ಯಾಖ್ಯಾನವನ್ನು ಮಾಡಿರು 
ವರು ಸ ಈ ರೀತಿಯಾದ ಮಹೋವಕಾರಗಳಿಂದ ಪ್ರಮಾಣ ಪರತಂತ್ರರಾದವರಿಗೆ 
ಶ್ರೀ ಮಣವಾಳಮಾಮುನಿಗಳಲ್ಲಿ ಆಚಾರ್ಯ ಪ್ರತಿಪತ್ತಿಯುಂಟಾಗುವುದಕ್ಕೆ ಸಾಕಾದಷ್ಟು 
ಪ್ರಮಾಣಗಳಿವೆ. 


ಈ ಮಣವಾಳಮಾಮುನಿಗಳೇ ತತ್ಸಮಕಾಲೀನರಲ್ಲಿ ಸದಾಚಾರ್ಕೋತ್ಸಮ 
ರೆಂಬುವುದಕ್ಕೆ ಆಚಾರ್ಯಸೂಕ್ತಿಗಳು ಅನೇಕವಾಗಿರುವುವು, 


ನಿರದಧಿ ನಿಗಮಾನ್ತ ಎದ್ಯಾನಿಷದ್ಯಾನವದ್ಯಾಶಯಾನ್‌ | 
ಯತಿಪತಿಪದಪದ್ಮ ಬಂಧಾನುಬಂದಾನು ಸಂಧಾಯಿನಃ | 
ವರವರಮುನಿವರ್ಯ ಸಂಬಂಧಿ ಸಂಬಂಧಿ ಸಂಬಂಧಿನಃ । 
ಪ್ರತಿದಿನ ಮನುಭೂಯ ಭೂಯೋನುಭೂಯಾಸಮಾಯಾಸಭೂಃ ॥ 
(ವರ. ವರ-ಮು-ಶ 101 ) 
ಮಣವಾಳಮಾಮುನಿವನ್‌ ಪೊನ್ನಡಿಯಾಂ ಶೆಂಗಮಲ ಪ್ಪೋದುಕಳೆ ಸ 
ಉನಿ ಚ್ಹಿರತ್ತಾಲೇ ತಿಂಡುವೆಂಡಪ್ಪಾದುಡೈಯವೇದಿಯರ್‌ ಕೋನ್‌ । 
ಪಾದತ್ತೈಯುಣರ್ನು ಪಣಿನ್ಹು ಜ್‌ 


ಇತ್ಯಾದಿ ಪ್ರಮಾಣರೀತ್ಯಾ ಮಣವಾಳಮಾಮುನಿಗಳನ್ನು ಆಶ್ರಯಿಸಿದವರಿಗೆ ಮೋ ಕ್ಷವು 
ಕರತಲಾಮಲಕ ವಾಗುವುದರಲ್ಲಿ ಯಾವ ಅಭ್ಯಂತರವೂ ಇಲ್ಲ. 


ಭಗವದ್ರಾಮಾನುಜಾಚಾರ್ಯರ ಕಾಲಾನಂತರ ಶ್ರೀವೆ ೈಷ್ಣವರಿಗೆಲ್ಲಾ ಕೆಲವು ಕಾಲ 
ಆಚಾರ, ಪರಂಪರೆಯು ಒಂದೇ ವಿಧವಾಗಿ ನಡೆದುಬಂದು ಅನಂತರ ತೆನ್ಶಲೆ ು» ವಡಕಲೈ 
ಗಳೆಂಬ ಎರಡು ಸಂಪ್ರದಾಯಗಳಾದುವು “ಶೆನ್ಶಲೈ * ಸಂಪ್ರದಾಯಕ್ಕೆ ಶ್ರೀ 
ಮಣವಾಳಮಾಮುನಿಗಳೂ “ವಡಕಲ್ವೈ” ಸಂಪ್ರದಾಯಕ್ಕೆ ಶ್ರೀಮಾನ್‌ ನಿಗಮಾನ್ತ 
ದೇಶಿಕರವರೂ ಪ್ರಧಾನ ಆಚಾರ್ಯರಾಗಿ ನಿಂತು ಈ ವರಿವಿಗೂ ಈ ಎರಡು ಸಂಪ್ರದಾ 
ಯಗಳೂ ನಡೆದು ಬರುತ್ತಿರುವುವು, ಈ ಎರಡು ಸಂಪ್ರದಾಯಗಳಲ್ಲಿ ಅಭಿಪ್ರಾಯ 
ಭೇದದಿಂದ ಕೆಲವು ಅಂಶಗಳಲ್ಲಿ ವ್ಯತ್ಯಾಸಗಳು ಕಂಡು ಬಂದಾಗ್ಯೂ ಇವರಿಬ್ಬರಿಗೂ 
ಶ್ರೀಮದ್ರಾಮಾನುಜ ಸಿದ್ಧಾನ್ಹವೇ ವ್ರಧಾನವಾಗಿರುವುದು. 


ಫ್ರೀಮದ್ವರವರಮುನಿಗಳಂತೆಯೇ ವಡಗಲೆ ಸಂಪ್ರದಾಯ ಸ್ಥಾಪಕರಾದ 
ಶ್ರೀಮನ್ನಿಗಮಾನ್ತ ದೇಶಿಕರು ಭಗವದ್ರಾಮಾನುಜಾಚಾರ್ಯರಲ್ಲಿ ವಿಶೇಷ ಪ್ರತಿಪತ್ತಿ 


19 


ಯನ್ನು ಮಾಡಿ ಶ್ರೀವೈಷ್ಣವ ಸಂಪ ಪ್ರದಾಯವನ್ನು ಸ್ಥಿ ಒರೀಕರಿಸಿದರು, ಇವರು ಘಂಟಾ 
ವತಾರರೆಂದು ವ ಸಿದ್ದ ರಾಗಿ ವೇದಾನ್ತ ಮತ್ತು ರಾಮಾನುಜ ಸಿದ್ಧಾನ್ಹಗಳಲ್ಲಿ ಅಪ್ರತಿಮ 

ತಂಡಿತ್ಶವನ್ನು ಪಡೆದು. ಭಗವದ್ರಾಮಾನುಜಾಚಾರ್ಯ ರಂತೆಯೇ ಇತರ ಸಿದ್ಧಾನ್ನ 
i ಬಹುಮುಖವಾಗಿ ಖಂಡಿಸಿ “ಸರ್ವತಂತ್ರಸ್ವತಂತ್ರ”ರೆಂಬ ಬಿರುದನ್ನು ಪಡೆದರು. 
ಮೂವತ್ತೆರಡು ರಹಸ್ಯಗಳನ್ನು ಅವರ ಶಿಷೃಪ್ರಶಿಷ್ಯರ ಉದ್ದಾರಕ್ಕಾಗಿ ಉವದೇಶಿಸಿದರು. 
ಇನ್ನೂ ಇವರು ರಚಿಸಿರುವ ಗ್ರಂಧಗಳು ಅಸಂಖಾ ತಗಳಾಗಿರುವುವು. ಇವರ 
ಕೀರ್ತಿಯು ದಿಗಂತಗಳಲ್ಲಿ ಆಗಿನ ಕಾಲಕ್ಕೆ ಪ್ರಖಾ ;ತವಾಗಿದ್ದು ಈಗಲೂ ಪ್ರಖ್ಯಾತಿ 
ಯಲ್ಲಿರುವುದು, 


ಮೂರನೆಯ ಅಧ್ಯಾ ಯೆ 


ತಿರುವಾಯ್‌ ಮೊಳಿಯಲ್ಲಿ ಹೇಳಿರುವ ಶ್ರೀ ರಾಮಾನುಜಾಚಾರ್ಕರ ಭವಿಷ್ಯ ಅವತಾರ 
ಮತ್ತು ಅವರ ವೈಭವ ಮತ್ತು ಭಾಗವತ ನಿಷ್ಠೆಯ ವಿಷಯಗಳು ;- 


ಆಚಾರ್ಯ ಪರಂಪರಾಪ್ರಾಪ್ತವಾಗಿ ಭಗವದ್ಭಾಗವತ ಪಾರತುತ್ರ್ಯ, ಕೈಂಕರ್ಮಾದಿ 
ರೂಪವಾದ ಶ್ರೀವೈಷ್ಣವಾಚಾರಕ್ಕೆ “ದ್ರವಿಡೋಪನಿಷತ್ತೆ”ಂದು ಪ್ರಖ್ಯುತವಾದ “ನಾ 
ಲಾಯಿರ ದಿವ್ಯ ವ್ರಬಂಧವೂ ಭಕ್ತಿ ಪ್ರಪಪತ್ತಿಗಳನ್ನು ಪ್ರತಿಪಾದಿಸುವ ವೇದಾಸ್ತಾದಿ 
ಶಾಸ್ತ್ರಗಳೂ ಮುಖ್ಯ ತಳೆಹದಿಗಳಾಗಿವೆ ವಸ್ತುತಃ ಈ ಉಭಯವೇದಾನ್ತಗಳೂ 
ಒಂದೇ ಆದಾಗ್ಯೂ “ದ್ರವಿಡೋಪನಿಷತ್ತು” ವೇದಾನ್ವಸಾರವನ್ನು ವಿಶದವಾಗಿ ಹೇಳಿ 
ರುವ್ರದರಿಂದಲೂ, ಮಂದಮತಿಗಳಿಗೂ ತಿಳಿಯುವಂತೆ ಸುಲಭಶೈಲಿಯಲ್ಲಿ ದ್ರಾವಿಡ 
ಭಾಷೆಯಲ್ಲಿ ಹೇಳಿರುವುದರಿಂದಲೂ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೆ ಶ್ಯ ಜಾತಿಗಳ 
ಪುರಷರಿಗೆ ಮಾತ್ರ ಅಧಿಕಾರವಿರುವ ವೇದದಂತಲ್ಪನೆ ಸ್ತಿೀ ಶೂದ್ರಾದಿಗಳಿಗೂ ಈ 
ದ್ರವಿಡವೇದಾಭ್ಯಾಸದಲ್ಲಿ ಅಧಿಕಾರ ವಿರುವುದರಿಂದಲೂ ಮತ್ತು ಕೇವಲ ಮೋಕ್ಷ ವ್ರತಿ 
ಪಾದಕವಾದ ಶಾಸ್ತ್ರ ವಾದುದರಿಂದಲೂ ಈ ದ್ರವಿಡೋಪನಿಷತ್ತಿಗೆ ವೇದಗಳಿಗಿಂತಲೂ 
ಅಧಿಕವಾದ ಪ್ರಾಮುಖ್ಯತೆಯು ಕೊಡಲ್ಪಟ್ಟಿದೆ... ನಮ್ಮಾಳ್ಜಾರ್ರವರ ಶಿಷ್ಯರಾದ 
ಮಧುರಕವಿಯಾಳ್ವಾರ್ರ ಕಾಲದಲ್ಲಿ ನಮಾಳ್ವಾರ್ರ ತಿರುವಾಯ್‌ಮೊಳಿ ಗ್ರಂಧವನ್ನು 
ಆರ್ಧಸಹಿತವಾಗಿ ಪಾರಾಯಣ ಮಾಡಿ ತನ್ಯಿಷ್ಠರಾದವರಿಗೆ ಅದೇ ಜನ್ಮದ ಅಂತ್ಯದಲ್ಲಿ 
ಮೋಕ್ಷವು ಸಿದ್ಧಿಸುತ್ತಿತ್ತೆಂಬ ಪ್ರತೀತಿಯೂ ಇದೆ 


“ಅರಿಯಕಟ್ರುವಲ್ಲಾ ರ್‌ ವೈಟ್ಟಣವರ್‌” (ತಿ ಮಯ್‌ 5-5-11) ಎಂದು 
ತಿರುವಾಯ*ಮೊಳಿ ಗ್ರಂಧವನ್ನು ಅಭ್ಯಾಸ ಮಾಡುವವರು ಪರಮ ಭಾಗವಶೋತ್ತಮ 
ರಾದ ವೈಷ್ಣವರೆಂದು ಎಂದರೆ-“ಅರ್ಧಪಂಚಕತತ್ತ ಜ್ಞಾ ಮಹಾಭಾಗವತಾಸ್ಮೃತಾಃ” 
ಎಂಬ ಶಾಸ್ತ್ರವಾಕ್ಕದಂತೆ ಅರ್ಧವಂಚಕ ಜ್ಞಾನಪ್ರದವಾದ ಈ ತಿರುವಾಯ್‌ಮೊಳಿ 
ಗ್ರಂಧವನ್ನು ಅಭಾಸ ಮಾಡುವವರು ವರಮಪದದಸ್ಪಿರುವ ನಿತ್ಯಸೂರಿಗಳಿಗೆ ಸಮಾನ 
ರೆಂದು ನಮ್ಮ ಪೂವಾಚಾರ್ಯರುಗಳು ವ್ಯಾಖ್ಯಾನ ಮಾಡಿರುವರು. 


ಭಗವದ್ದತ್ತ ದಿವ್ಯಜ್ಞಾನ ಸಂಪನ್ನರಾದ ಶ್ರೀ ನಮ್ಮಾಳ್ವಾರ್ರು ತಮ್ಮ “ತಿರುವಾ 
ಯ್‌ಮೂಳಿ” ಪ್ರಬಂಧದ ಮೂಲಕ ಭಗವಂತನಲ್ಲಿ ಭಕ್ತಿ ಪ್ರಪತ್ತಿಗಳನ್ನು ಮಾಡುತ್ತಿದ್ದ 


21 


ಕಾಲದಲ್ಲಿ, ಈ ಕಲಿಯುಗದ ಪ್ರುಬಲ್ಯದಿಂದ ಲೋಕವು ನಾಶವಾಗುವ ಸಂದರ್ಭವನ್ನು 
ಕಂಡು ವ್ಯಾಕುಲಚಿತ್ತರಾಗಿ ಚಿಂತಿಸುತ್ತಿದ್ದುಗ ಮುಂದೆ ಸುಮಾರು ನಾಲ್ಕುಸಾವಿರ 
(4000) ವರ್ಷಗಳನಂತರ ಸಂಭವಿಸುವ ಭಗವದ್ರಾಮಾನುಜಾಚಾರ್ಕರ ಅವತಾರ 
ವಿಶೇಷದ ಸಂಗತಿಯೂ ಮತ್ತು ಆ ಶ್ರೀಮದ್ರಾಮಾನುಜಾಚಾರ್ಯರಿಂದ ಕಿಲಿವುರುಷನ 
ಶಕ್ತಿಯು ನಾಶವಾಗಿ ಅಸಂಖ್ಯಾತವಾದ ಜನಸಮೂಹವು ಭಗವದ್ರುಮಾನುಜಾಚಾರ್ಯರೆ 
ಅನುಗ್ರಹದಿಂದ ಶ್ರೀವೈಷ್ಣವ ಭಕ್ತರಾಗಿ ಅವರ ಶಿಷ್ಯವರ್ಗದಲ್ಲಿ ಸೇರಿ ಮುಕ್ತಿಯನ್ನು 
ಹೊಂದುವೆ ವಿಷಯವೂ ಮತ್ತು ಕಲಿಯ ವ್ರಭಾವವು ನಾಶವಾಗಿ ಕೃತೆಯುಗದಂತಾಗು 
ವುದೆಂಬ ಎಷಯವೂ ಅವರಿಗೆ ಸಾಕ್ಷಾತ್ಕಾರವಾಯಿತೆಂದ್ಲೂ ಅದರ ಫಲವಾಗಿ ತಮ್ಮ 
ತಿರುವಾಯ್‌ಮೊಳಿಯ ಐದನೆಯ ಶತಕದಲ್ಲಿ “ಕಲಿಯುಂಕೆಡುಂ ಕಂಡುಕೊಳ್ಳೀನ್‌” 
(ತಿ ವಾಯ್‌ 5-2-1) ಎಂಬ ಪಾಶುರದಲ್ಲಿ ತಾವು ಕಂಡು ಅನುಭವಿಸಿದ ವಿಷಯ 
ವನ್ನು ವಿವರಿಸಿರುವರು. 


ಈ ವಿಷಯವಾಗಿ ಅವರ ಶಿಷ್ಯರಾದ “ನಾಧಮುನಿಗಳು? ಪ್ರಶ್ನಿಸಲು ನಮ್ಮಾ 
ಳ್ಹಾರ್ರು ಭವಿಷ್ಯದವತಾರವಾದ ಭಗವದ್ರಾಮಾನುಜಾಚಾರ್ಯರೆ ಅವತಾರದ ವಿಷಯ 
ವನ್ನು ಸೂಚಿಸಿ ತಾವು ತಮ್ಮ ಜ್ಞ್ಞಾನನಮಾಧಿಯಲ್ಲಿ ಕಂಡ *ಶ್ರೀಮದ್ರಾಮಾನುಜಾ 
ಚಾರ್ಯರ' ಅರ್ಚಾವಿಗ್ರಹವೊಂದನ್ನು ಮಾಡಿಸಿ, ಅದನ್ನು ನಾದಮುನಿಗಳಿಗೆ ಅನುಗ್ರಹಿಸಿ 
ಕೊಟ್ಟು ಆ ವಿಗ್ರಹವನ್ನು ಶಿಷ್ಯಪರಂಪರಾ ಕ್ರಮವಾಗಿ ಆರಾಧಿಸಿಕೊಂಡು ಬರುವಂತೆ 
ಹೇಳಿದರು ಆ ವಿಗ್ರಹವನ್ನು ಶಿಷ್ಕಪರಂವರಾ ಕ್ರಮದಲ್ಲಿ ನಾಧಮುನಿಗಳ್ಳು ಉಯ್ಯ 
ಕ್ಕೊಂಡಾರ್‌, ಮಣಕ್ಕಾಲ್‌ನಂಬಿ, ಆಳವಂದಾರ್‌ ಮತ್ತು ತಿರುಕ್ಕೋಟ್ಮೆ ಯೂರ್‌ 
ನಂಬಿಗಳು ಪರಂಪರೆಯಾಗಿ ಆರಾಧಿಸಿಕೊಂಡು ಬರುತ್ತಿರುವಾಗ ಭಗವದಶ್ರಿಮಾನುಜಾ 
ಚಾರ್ಯರು, ತಮ್ಮ ಅವತಾರಾನಂತರ, ತಿರುಕ್ಕೋಟ್ಟಿಯೂರ್‌ ನಂಬಿಗಳ ಮನೆಗೆ 

ಜಯಮಾಡಿದಾಗ ಆ ವಿಗ್ರಹವು ಭಗವದ್ರಾಮಾನುಜಾಚಾರ್ಕರಲ್ಲಿ ಐಕ್ಕವಾಯಿತೆಂದು 
ಪ್ರತೀತಿಯಿದೆ, 


ಆ “ಪೋಲಿಹ ಪೋಲಿಹ” ಎಂಬ ಐದನೆ ಶತಕದಲ್ಲಿ ಶ್ರೀನಮ್ಮಾಳ್ವಾರ್ರವರು 
ತಮ್ಮ ಕಾಲಾನಂತರ ಅವತರಿಸುವ, ಕಲಿಧ್ವಂಸಕ್ಕೆಕಾರಣರಾದ ಶ್ರೀವೈಷ್ಣವ ಸಮುದಾಯ 
ವೆಲ್ಲವನ್ನೂ ತೆಮ್ಮ ಜ್ಞಾನೆದೃಷ್ಟಿಯಿಂದ ಸಾಕ್ನಾತ್ಮರಿಸಿದರು. ತಮ್ಮ ಕಾಲದಲ್ಲೇ 
ತಮ್ಮ ದಿವ್ಯ ಚರಣಾರವಿಂದಗಳಲ್ಲಿ ಸಮಾಶ್ರಯಣ ಶಾಲಿಗಳಾಗಿದ್ದ ಶ್ರೀವೈಷ್ಣವಾಗ್ರ 
ಗಣ್ಮರಾಗಿದ್ದ ಮಧುರಕವಿಯಾಳ್ವಾರ್ರನ್ನೂ, ಅವರಂತೆಯೇ ತಚ್ಚರಣಶರಣರಾದ 
ಕುಲಶೇಖರಾಳ್ವಾರ್‌ ಪೆರಿಯಾಳ್ವಾರ್‌ ಮತ್ತು ತಿರುಮಂಗೈಯಾಳ್ವಾರ್ರವರುಗಳ ಕಾಲದ 
ಶ್ರೀವೈಷ್ಣವ ಸಂಪತ್ತನ್ನೂ, ತಮ್ಮಿಂದ ದಿವ್ಯಜ್ಞಾನವನ್ನು ಪಡೆದ ಶ್ರೀಮನ್ನಾಥ 
ಮುನಿಗಳು, ಆಳವಂದಾರ್‌ ಇವರುಗಳ ಕಾಲದ ಶ್ರೀವೈಷ್ಣವ ಸಂಪತ್ತನ್ನೂ 


22 


ಶ್ರೀಮಧುರಕವಿಗಳಿಗಿಂಶಲೂ ಅತ್ಮಂತ ಪ್ರಿಯತಮರಾದ ಮತ್ತು ತಮ್ಮ ಪಾದಗಳಿಗೆ 
“ರಾಮಾನುಜನ್‌” ಎಂದೇ ನಿರೂಪಕವಾಗುವಂತೆ ಹೆಸರನ್ನಿಟ್ಟ ಭಗವದ್ರಾಮಾನುಜಾ 
ಚಾರ್ಯರ ಕಾಲದ ಶ್ರೀದೈಇ್ಲವ ಸಂವತ್ಸಮೃದ್ಧಿಯನ್ನೂ, ತಚ್ಛಿಷ್ಯ ಶಿಷ್ಕಸಂಬಂಧಿಗಳಿಂ 
ದುಂಟಾದ ಶ್ರೀವೈಷ್ಣವ ಸೆಂವತ್ಸಮೃದ್ಧಿಯನ್ನೂ ತಮ್ಮ ದಿವ್ಯಜ್ಞಾನದಿಂದ ಸಾಕ್ಸಾತ್ಮ 
ರಿಸಿದರು ಹೀಗೆ ಭವಿಷ್ಠತ್ಕಾಲದಲ್ಲುಂಚಾಗುವ ಅವತಾರ ವಿಶೇಷಗಳನ್ನು ತಮ್ಮ 
ಕಾಲದಲ್ಲಿಯೇ ಸಾಕ್ಸಾತೈರಿಸಿ ಆ ಸಂದರ್ಭದಲ್ಲಿ ಆ ಶ್ರೀವೈಷ್ಣವ ಸಂಪತ್ಸಮೃದ್ಧಿ 
ಯನ್ನು ತಾವೂ ನೋಡಬೇಕೆಂದು ಆಗ ಅವರಲ್ಲಿಗೆ ಆಗಮಿಸಿದ ನಿತ್ಯಸೂರಿಗಳಿಗೂ 
ಮತ್ತು ಆ ಶ್ರೀವೆ ಓಷ್ಣವ ಸಮುದಾಯಕ್ಕೂ ಸೇರಿ ಮಂಗಲಾಶಾಸನವನ್ನು ಮಾಡುವ 
ನೆಪದಿಂದ 


“ಪೋಲಿಹ ಪೋಲಿಹ ಪೋಲಿಹ ಪೋಯಿಟ್ಟು ವಲ್ಲುಯಿರ್‌ ಚ್ಹಾಪಂ। 
ನಲಿಯುಂ ನರಕಮ:ನೈಸ್ಸನ ಮನುಕ್ಕನ್ರಿಯಾದೊನ್ರುಮಿಲ್ಲ್ಲೈ ॥ 

ಕಲಿಯುಂ ಕೆಡುಂ ಕಂಡುಕೊಳ್ಳೀನ್‌ ಕಡಲ್‌ವಣ್ಣನ್‌ ಪೂತಂಗಳ್‌ ಮಣ್ಮೇಲ್‌। 
ಮಲಿಯಪ್ಪ್ಪೈೆಗುನ್ಹಿ ಶೈಪ್ಪುಡಿಯಾಡಿ ಯೂಳಿದರಕ್ಕಂಡೋಮ ॥ 

(ಕಿವಾಯ್‌ 5-2-1) 
ಎಂದರೆ. ಸರ್ವೇಶ್ವರನ ಅನುಗ್ರಹಕ್ಕೆ ಪಾತ್ರರಾದ ಭಾಗವತರನೇಕರು ಈ ಲೋಕದಲ್ಲಿ 
ಎಲ್ಲೆಲ್ಲಿಯೂ ಅವತರಿಸಿ ಭಗವಂತನನ್ನು ಹಾಡಿ, ಹಾಡಿ ನಲಿದಾಡಿ, ನರ್ತಿಸಿ ಕಲಿಯ 
ಪ್ರಾಬಲ್ಯವನ್ನು ನಾಶಮಾಡುವುದನ್ನು ನೋಡಿದೆನು. ಅವಿದ್ಯಾರೂಪವಾದ ಮಹಾ 
ಪಾಪವು ನಾಶವಾಯಿತು ನರಕಗಳು ಬರಿದಾದವು. ಯಮನಿಗೆ ಇನ್ನು ಈ ಲೋಕ 
ದಲ್ಲಿ ಯಾವ ಕಾರ್ಯವೂ ಇರುವುದಿಲ್ಲ ಎಂದು ಸನಂಭ್ರಮದಿಂದ ಹಾಡತೊಡಗಿದನು 


ಭಗವದ್ರಾಮಾನುಜಾಚಾರ್ಯರ ಭವಿಷ್ಯದವತಾರ ಎಷಯವನ್ನು ಶ್ರೀನಮ್ಮಾ 
ಳ್ವಾರ್ರು ನಾಲ್ಕುಸಾವಿರ ವರ್ಷಗಳಿಗೆ ಮುಂಚಿತವಾಗಿಯೇ ತಮ್ಮ ದಿವೃಜ್ಞಾನದೃಷ್ಟಿ 
ಯಿಂದ ನೋಡಿ ಭಗವಚ್ಛಾಸ್ತ ದಲ್ಲಿ ಸೂಚಿಸಿರುವ ಭಗವಂತನ ಆರನೆಯ ಅವತಾರ 
ವಾದ "ಆಚಾರ್ಯಾವತಾರ'ವೇ ಭಗವದ್ರಾಮಾನುಜಾಚಾರ್ಯರೆಂಬುದನ್ನು ಕಂಡುಕೊಂಡು 
ಮೇಲೆ ಹೇಳಿದ ಪಾಶುರವನ್ನು ಹಾಡಿದರು 


ಶ್ರೀಪಾಂಚರಾತ್ರ ಶಾಸ್ತ ದಲ್ಲಿ ಭಗವಂತನು ಶರೀತಿಯಾಗಿ ಹೇಳಿರುವನು... 


ಮಮ ಸ್ವರೂಪಂ ಸರ್ವಸ್ಮಾತ್‌। ಪರಸ್ಕ ಜಗದೀಶಿತುಃ। 
ಷಡ್ಡಿಧಂ ಪರಿಪೂರ್ಣಂತತ್‌! ಸೇನೇಶ ಪರಿಪರೃತೇ। 

ಪರತ್ಚಂ ವ್ಯೂಹವಿಭವಾ। ವಂತರ್ಯಾಮಿತ್ವ ಮೇವಚ। 
ಅರ್ಚಾ$$ಚಾರ್ಯಾವತಾರಾದ್‌ | ಷಾಡ್ತಿಧ್ಯಂಮೇ ಪ್ರಕೀರ್ತಿತಂ। 


23 


ಪೂರ್ವಸ್ಮಾದಪಿ ಪೂರ್ವಸ್ಕ್ಮಾತ್‌! ಸುಲಭೋಹ್ಯುತ್ತರೋತ್ತರಃ। 
ತೇಷ್ಟಾಚಾರ್ಯಾವತರಣೇ। ಕಾರುಣ್ಮಂ ಪರಿಪೂರಿತಂ! 

ಜ್ಞಾನಾದಿಗುಣ ತಸ್ತತ್ರ। ವಿಶೇಷಾಧೀಷ್ಟಿತಿರ್ಭವೇತ್‌! 

ಆಸನ್ನತ್ವಾದ್ನಯಾ ಲುತ್ವಾತೇ। ಜ್ಞಾನಿತ್ವಾದ್ಗರು ಭಾವತಃ। 
ಚರಮಸ್ಕಾವತಾರಸ್ಯ। ಗುರುರೂವೇಣ ಮೇನದಾ! 

ನಾವೃತ್ವ ಪ್ರಾಪಕತ್ವೇದೇ। ಸ್ವನಿಷ್ಕೇನ ಗುಣಾನ್ವಿತೇ! 
ಸ್ಮಾತ್ತತ್ಪಾದಯುಗಳಂ। ಶರಣಂ ಮೋಕ್ಷಕಾಂಕ್ಷಿಣಾಂ॥ (ಸಾಶ್ವಿತಸಂಹಿತೆ) 


ಎಂದು ಭಗವಂತನೇ ತನ್ನ ಆಚಾರ್ಯಾವತಾರ ವೈಭವವನ್ನು ಪ ್ರಕಾಶಪಡಿಸಿರುತ್ತಾನೆ 


€ 


GL 


ಆಚುರ್ಯಾವತರಣೇ ಕಾರುಣ್ಯಂ ಪರಿಪೂರಿತಂ | 
ತಸ್ಮಾತ್ತತ್ಹ್ವಾದಯುಗಳಂ ಶರಣಂ ಮೋಕ್ಷಕಾಂಕ್ಷಿಣಾಂ॥ 
ಎಂಬ ಮಲಿನ ಶ್ಲೋಕದ ವಾಕ್ಕಗಳು ಸರ್ವರಿಗೂ ಗಮನಾರ್ಹವಾಗಿರುವುದು, 


ಇದೇ ಪಾಂಚರಾತ್ರ ಶಾಸ್ತ್ರದಲ್ಲಿ ಭಗವಂತನು 


ಮದ್ಭಕ್ತಾ ಜ್ಞಾನಸೂರ್ಣುಯೇ। ಭವಿಷ್ಯನ್ತಿಕಲೌಯುಗೇ । 
ತ್ರಿದಂಡಿನೋಭಿಮಾನಾನ್ಮೇ। ತೇಸರ್ವೇ ಗುರುರೂಪಿಣಃ ॥ (ಪಾಂಚರಾತ್ರೆ) 
ಎಂದು ಹೇಳಿರುವನು ಈ ಶ್ಲೋಕವನ್ನು “ಯಾದವಗಿರಿ ಮಹಾತ್ಮ?ದಲ್ಲಿ ಹೇಳಿರುವ 


ಅನನ್ನಃ ವ್ರಧಮಂ ರೂಪಂ। ಲಕ್ಷ್ಮಣಶ್ಚತತಃ ಪರಃ! 
ಬಲಭದ್ರಸ್ತೃತೀಯಸ್ತು! ಕಲೌಕಶ್ವಿದ್ಭವಿಹೃತಿ ॥ 
ಎಂಬ ಶ್ಲೋಕದೊಡನೆ ಹೋಲಿಸಿದರೆ ಕಲಿಯುಗದಲ್ಲಿ ಅವತರಿಸಿದ ಭಗವದ್ರಾಮಾನುಜಾ 
ಚಾರ್ಕರ ಅವತಾರ ವಿಷಯವು ಬಹು ಪೂರ್ವದಲ್ಲೇ ಶಾಸ್ತ್ರ ಗಳಲ್ಲಿ ಹೇಳಿರುವುದಾಗಿ 
ತಿಳಿದುಬರುವುದು. ಆದ್ದರಿಂದ 


ತದಿ ಜ್ಞಾ ನಾರ್ಧಂನಗುರುಮೇವಾಭಿಗಟಚೆ ಕೇತ್ಸಮಿತ್ಪಾಣಿಃ 
ಶ್ರೋತ್ರಿಯಂ ಬ್ರಹ್ಮನಿಷ್ಮಂ (ಮುಂ ಉ (-2--]2) 


ಆಚಾರ್ಯದೇವೋಭದ? ದೇವಮಿದಾಚಾರ್ಯಮುಪಾಸೀತ ' “ಗುರುರೇವ ಪರಂ 
ಬ್ರಹ್ಮ” “ಆಚಾರ್ಯಸ್ಥ ಹರಿಃಸಾಕ್ಸಾತ್‌ ಚರರೂಪಿನ ಸಂಶಯಃ” ಇತ್ಯಾದಿ ಸದಾಚಾರ 
ವೆ ಭವ ವಿಶಿಷ್ಟ ಶ್ರುತ್ಮಿ ಸ್ಮ ಎತೀತಿಚಾಸ ಪುರಾಣಾದಿ ವಾಕ್ಕಗಳೆಲ್ಲವೂ “ರಾಮಾನುಜಾರ್ಯ 
ಮರ್ಯಾಣುಂ ಚೂಡಾಮಣಿ ಮಹರ್ನಿಶಂ” (ಗದ್ಯತ್ರಯಂ) ಎಂಬಂತೆ ವೈದಿಕೋತ್ತಮ 
ರಾದ ಶ್ರೀರಾಮಾನುಜಾಚಾರ್ಕರಲ್ಲೇ ನೆಲೆಯಾಗಿ ನಿಲ್ಲುವುದು. ಇದಕ್ಕೆ "ಗುರುಪರಂ 
ಪರಾ ಪ್ರಭಾವ'ವೆಂಬ ಗ್ರಂಧದಲ್ಲಿರುವ ಕೆಲವು ಅಂಶಗಳು ಗಮನಾರ್ಹಗಳು. ಅವನು 
ಯಾವುವೆಂದರೆ 


24 


ಶ್ರೀರಂಗದ ಭಗವಾನ" ಶ್ರೀರಂಗನಾರನು, ರಾಮಾನುಜಾಚಾರ್ಯರು ಸ್ಥಾಪಿಸಿದ 
ಸಿದ್ಧಾನ್ನಕ್ಕೆ “ಎಂಬೆರುಮಾನಾರ್‌ ದರ್ಶನಂ”, ಎಂದರೆ “ರಾಮಾನುಜ ಸಿದ್ಧಾತ್ತ” 
ಎಂದು ಹೆಸರಿಟ್ಟನು. 


ಕಂಚಿ ವರದರಾಜ ದೇವರು ರಾಮಾನುಜಾಚಾರ್ಯರ ಗುರುವಾದ ಯಾದವ 
ಪ್ರಕಾಶರನ್ನು ಕುರಿತು "ನಮ್ಮ ರಾಮಾನುಜರನ್ನು ಒಂದು ಪ್ರದಕ್ಷಿಣವನ್ನು ಮಾಡಿದರೆ 
ಅದು ಭೂದ್ರದಕ್ಷಿಣೆ ಮಾಡುವುದಕ್ಕಿಂತಲೂ ಶ್ರೇಷ್ಠವು* ಎಂದು ಹೇಳಿದನು 


“ಅಳಕಿಯ ವರದರ್‌' ಎಂಬ ದೇವರ ಸನ್ನಿಧಿಯಲ್ಲಿ *ಕಿಡುಂಬಿಯಾಚ್ಚಾನ್‌” 
ಎಂಬ ಶ್ರೀರಾಮಾನುಜಾಚಾರ್ಕರ ಎಷ್ಕರು ದೇವರನ್ನು ಸ್ತೋತ್ರಮಾಡುವ ಕಾಲದಲ್ಲಿ 


ಅಪರಾಧ ಸಹಸ್ರ ಭಾಜನಂ ಪತಿತಂ ಭೀಮಭವಾರ್ಣವೋದರೆ । 
ಅಗತಿಂ ಶರಣಾಗತಿಂಹರೇ । ಕೃವಯಾ ಕೇವಲ ಮಾತ್ಮಸಾತ್ಕುರು ॥ 

(ಸ್ತೋ ರತ್ನ- 48) 
ಎಂಬ ಶ್ಲೋಕವನ್ನು ಹಾಡಿದಾಗ ಆದೇವರು ಅವರನ್ಮು ಕುರಿತು “ನಮ್ಮಾರಾಮಾನು 
ಶನೈ ಯುಡೈಯನಾಯಿರುನ್ನು “ಅಗತಿಂ' ಎನ್ರು ಶೊಲ್ಲಪ್ಪೆರಾಯ್‌ ಎಂದರೆ ನಮ್ಮ 
ಈ ರಾಮಾನುಜರನ್ನು ಗುರುವಾಗಿ ಪಡೆದೂ “ಅಗತಿಂ (ಎಂದರೆ ದಿಕ್ಕಿಲ್ಲದವನು) 
ಎಂದು ಹೇಳುವುದು ಸರಿಯ ಎಂದು ಹೇಳಿದುದಾಗಿ ಪ್ರತೀತಿಯಿದೆ. ಇದರಿಂದ 
ಭಸವಂತನಂತೆಯೇ ಶ್ರೀರಾಮಾನುಜಾಚಾರ್ಯರಿಗೂ ಮೋಕ್ಷಪ್ರದತ್ವ ಶಕ್ತಿ ಇರುವುದೆಂದು 
ಹೇಳಿದಹಾಗಾಯಿತು 


ಮತ್ತು ಈ ದರ್ಶನ ಸ್ಥಾಪಕರಾದ ಆಚಾರ್ಯರುಗಳಿಗೂ ಮತ್ತು ಅವರ ಶಿಷ್ಯರು 
ಗಳಿಗೂ ಆರಾಧನೆಯ ರೂವವಾದ ಭಗವದ್ವಿಗ್ರಹದೊಡನೆ ಭಗವದ್ರಾಮಾನುಜಾ 
ಚಾರ್ಯರ ಅರ್ಚಾ ವಿಗ್ರಹವೂ ಇರಬೇಕೆಂಬ ನಿಯಮವು ಏರ್ಪಟ್ಟು ಅದರಂತೆ ಶ್ರೀರಂಗ 
ಶಿರುಪತ್ಕಿ ಕಾಂಚೀಪ್ರರ್ಲ ಮೇಲುಕೋಟೆ ಇತ್ಯಾದಿ ಇನ್ನೂ ಇತರ ದಿವ್ಯದೇಶಗಳಲ್ಲಿ 
ಭೆಗವದ್ರಾಮಾನುಜಾಜಾರ್ಯರ ಅರ್ಚಾವಿಗ್ರಹವು ಸ್ಥಾಪಿತವಾಗಿ ಈಗಲೂ ಆರಾಧಿ 
ಸಲ್ಪಡುತ್ತಿದೆ 


ಭಗವದ್ರಾಮಾನುಜಾಚಾರ್ಕರು ಒಂದು ದಿನ ಶ್ರೀರಂಗದಲ್ಲಿ ಶ್ರೀರಂಗನಾಧ 
ದೇವರನ್ನು ದರ್ಶಿಸುತ್ತಿದ್ದಾಗ ಭಗವಂತನು ಅವರನ್ನು ಕುರಿತು “ಉಭಯ ವಿಭೂತೈ್ಯೆ 
ಶ್ವರೃತ್ತೆಯುಂ ಉಮಕ್ಕುಂ ಉಮ್ಮುಡೈೆಯಾರ್ಕುಂ ತಂದೋಮ್‌,” ಎಂದರೆ, ನಿಮಗೂ 
ಮತ್ತು ನಿಮ್ಮ ಸಂಬಂಧವನ್ನು ಪಡೆದವರಿಗೂ ಇಹಲೋಕ ಮತ್ತು ಪರಲೋಕದ 
ಐಶ್ವರ್ಮಗಳೆಲ್ಲವನ್ಲೂ ಅನುಗ್ರಹಿಸಿರುವೆನು...ಎಂದು ಹೇಳಿದನು ಮತ್ತೊಂದು 
ಸಂದರ್ಭದಲ್ಲಿ ಭಗವದ್ರಾಮಾನುಜಾಚಾರ್ಯರು ತಿರುಪತಿ ಬೆಟ್ಟದಮೇಲೆ ಶ್ರೀನಿವಾಸ 


25 


ದೇವರನ್ನು ಸೇವಿಸುತ್ತಿದ್ದಾಗ ಶ್ರೀನಿವಾಸನು ಇವರನ್ನು ಕುರಿತು "ಉಮಕ್ಕುಂ ಉಮ್ಮು 
ಡೈಯಾರ್ಕುಂ ಉಭಯ ವಿಭೂತ್ಯೈಶ್ವರ್ಯತ್ತೆಯುಂ ತಂದೋಮೆನ್ರು ನಮ್‌ ತೆರುಕ್ಕು 
ವಿಟ್ಟಿಲೇ ಶೊನ್ನೋಮೆ” ಎಂದರೆ--ನಿಮಗೂ ಮತ್ತು ನಿಮಗೆ ಸೇರಿದವರಿಗೂ 
ಉಭಯ ವಿಭೂತೈ ೈಶ್ವರೃಗಳನ್ನೂ ಅನುಗ್ರಹಿಸಿರುವೆನೆಂದು ನಮ್ಮ ದಕ್ಷಿಣ ದೇಶದ 
(ಎಂದರೆ ಶ್ರೀರಂಗದ) ದೇವಸ್ಮಾನವನ್ಲಿ ಹೇಳಿರುವೆನಲ್ಲನೆ -. ಎಂದು ಹೇಳಿರುವುದಾಗಿ 
ಪ್ರತೀತಿಯಿದೆ. 


ನಮ್ಮಾಳ್ವಾರ್ರು ಹಾಡಿದ ತಮ್ಮ “ಪೋಲಿಹ, ಪೋಲಿಹ” ಶತಕದಲ್ಲಿ ಭವಿಷ್ಯದ 
ಅವತಾರರಾದ ಭಗವದ್ರಾಮಾನುಜಾಚಾರ್ಯರ ಅವತಾರ ವಿಷಯದ ಜೊತೆಗೆ “ಚರಮ 
ಪರ್ವನಿಷ್ಮೆ”ಯಾದ ಭಾಗವತ ದಾಸ್ಯದಿಂದ ಎಲ್ಲರನ್ನೂ ಉಜ್ಜೀವಿಸುವಂತೆ ಉಪದೇಶಿ 
ಸಿರುತ್ತಾರೆ. ಭಾಗವತ ನಿಷ್ಠೆಯು ಅಷ್ಟಾಕ್ಷರ ಬ್ರಹ್ಮವಿದ್ಯೆಯ ಅಂತ್ಯಮಾವಧಿಯನ್ನು 
ಸೂಚಿಸುತ್ತದೆ. ಈ ವಿಷಯದಲ್ಲಿ “ನಿನ್‌ತಿರುವೆಟ್ಟೆಳುತ್ತು ಕಟ್ರು ನಾನುಟ್ಟ್‌ದುನ್ನಡಿ 
ಯಾರ್ಕಡಿಮೈ” (ತಿ, ಮೊಳಿ. 8-10-3) ಎಂದು ತಿರುಮಂಗೆ ಯಾಳ್ವಾರ್ರು ಹಾಡಿರು 
ವರು. ಇದೇರೀತಿಯಲ್ಲಿ “ಶ್ರೀವ`ಧುರಕವಿಯಾಳ್ವಾರ್ರೂ ಮತ್ತು ಶ್ರೀರಾಮಾನುಜಾ 
ಚಾರ್ಕರ ಶಿಷ್ಯರಾದ *“ತಿರ.ವಶಂಗತ್ತಮುಧನಾರ್‌” ರವರುಗಳು ತಮ್ಮ ತಮ್ಮ ಆಚಾರ್ಯ 
ರುಗಳಾಳ ಶ್ರೀ ನಮ್ಮಾಳ್ವಾರ್‌ ಮತ್ತು ಭಗವದ್ರಾಮಾನುಜಾಚಾರರ್ಕ ಸ್ತುತಿರೂಪ 
ವಾಗಿ “ಕಣ್ಣಿನುಣ್‌ ಶಿರುತ್ತಾಂಬು” ಮತ್ತು “ಇರಾಮಾನುಶನೂಟ್ರದಾದಿ” ಗಳನ್ನು 
“ಹಾಡಿ. ತಮ್ಮೇತೆಯೇ ಮುಂದೆಯೂ ಜನರು ಸ್ವಾಚಾರ್ಯನಿಷ್ಠರಾಗಿ ತತ್ಸಮಕಾಲದ 
ಭಾಗವತ ಕೈಂಕರ್ಯದಲ್ಲಿ ನಿರತರಾಗಿದ್ದು ಉಜ್ಜೀವಿಸಲೆಂದು ಆಶಿಸಿರುವರು ಈ ಭಾಗ 
ವತ ನಿಷ್ಠೆಯು ಅಷ್ಟಾಕ್ಷರಿ ಮಂತ್ರದ ಮಧ್ಯಮ ಪದಾರ್ಧನಿಷ್ಮೆಯಾಗಿರುತ್ತದೆ. 
“ಧೂಟ್ರಂದಾರಿ” ಯ ಪ್ರವೇಶದಲ್ಲಿ “ಸಕಲ ಶಾಸ್ತ್ರಾರ್ಧ ಸಂಗ್ರಹಮಾನ ತಿರುಮಂತ್ರತ್ತಿ 
ನುಡೈಯ ತಾತ್ಸರ್ಯಂ” ಎಂದು ಆರಂಭಿಸಿ “ಆಳ್ವಾರ್‌ ತಮ್ಮಾಲೇನಾಧ ಮುನಿಕಳಕ್ಕು 
ಅರುಳಿಚ್ಛಯಪಟ್ಟದು. ಇವ್ಪಡಿ ಪರಂಪರಾಪ್ರಾಪ್ತಂ” ಎಂದು ಈ ಪದ್ಯಮ ಪದದ 
ಭಾಗವತ ನಿಷ್ಠೆಯನ್ನು ನಮ್ಮ ಪೂರ್ವಾಚಾರ್ಯರುಗಳು ಉಪದೇಶಿಸಿರುವರು. 


ಕೂರತ್ತಾಳ್ವಾರ್ರು ತಮ್ಮ ಮರಣದೆಸೆಯಲ್ಲಿ ತಮ್ಮ ಮಕ್ಕಳಾದ ಭಟ್ಟರ್‌ ಮತ್ತು 
ಶ್ರೀರಾಮಪಿಳ್ಳೈಗಳನ್ನು ಹತ್ತಿರಕ್ಕೆ ಕರೆದು “ನೀವು ಶ್ರೀರಂಗನಾಧನಿಂದ ಪುತ್ರಸ್ವೀಕಾರ 
ಮಾಡಲ್ಪಟ್ಟು ಭಗವಂತನ ವಿಶೇಷ ಕಟಾಕ್ಷಕ್ಕೆ ಪಾತ್ರರಾಗಿರುವಿರೆಂಬ ಅಹಂಕಾರವನ್ನು 
ತ್ಯಜಿಸಿ ಶ್ರೀಮದ್ರಾಮಾನುಜಾಜಾರ್ಕರ ಪಾದಕಮಲಗಳಲ್ಲಿ ಮಾಡುವ ಪ್ರಪತ್ತಿಯೇ 
ನಿಮಗೆ ಮೋಕ್ಷಹೇತು ವಾಗುವುದೆಂಬುದನ್ನು ಸರ್ವಧಾ ಮರೆಯಬೇಡಿ” ಎಂದು 
ಉಪದೇಶಿಸಿದರು 


26 


*ಕಣಿಯನೂರ್‌..ಶಿರಿಯಾಚ್ಚಾನ್‌? ಎಂಬ ರಾಮಾನುಜಾಚಾರ್ಯರ ಶಿಷ್ಕರು 
ಸಚೀಲ ಸ್ನ್ಮಾನಪೂರ್ವಕವಾಗಿ ಶ್ರೀವೈಷ್ಣವ ಸಭೆಯೊಂದರಲ್ಲಿ ನಿಂತು 


ಸತ್ಯಂಸತ್ಯಂ ಪ್ರನಸ್ಸತ್ಯಂ 1 ಯತಿರಾಜೋ ಜಗದ್ಗುರುಃ ॥ 
ಸಏವ ಸರ್ವಲೋಕಾನಾಂ |! ಉದ್ದರ್ತಾ ನಾತ್ರಸಂಶಯಃ॥ 
ಎಂದು ಹೇಳಿದರು 


"ವಡುಗನಂಬಿ' ಎಂಬ ಶ್ರೀರಾಮಾನುಜಾಚಾರ್ಕರ ಮುಖ್ಯ ಶಿಷ್ಕರಲ್ಲೊಬ್ಬರು 
ಈ ರೀತಿಯಾಗಿ ಎಲ್ಲರಿಗೂ ಉಪದೇಶ ಮಾಡಿದರು... “ಆಜಾರ್ಯಪದಮೆನ್ರು ತನಿಯೇ 
ಒರು ಪದಮುಂಡು ; ಅದು ಉಳ್ಳದು ಎಂಬೆರುಮಾನಾರುಕ್ಕೇ. ಆಕ್ಕೆಯಾಲೇ ಎಲ್ಲೊ 
ರ್ಕುಂ ಎಂಬೆರು ಮಾನಾರ್‌ ತಿರುವಡಿಕಳೊಳಿಯ ವೇರೊದು ಉಪಾಯಮಿಲ್ಲೆ ತ್ತ 
ಅವರ್‌ ತಿರುವಡಿಕಳೇ ತಂಜಮೆನ್ರಿರುಂಗೋಳ್‌”್‌ ಎಂದು ಹೇಳಿದರು. 


ಈ ಪ್ರಕಾರವಾಗಿ ಭಗವದಾಚಾರ್ಯಾವತಾರರಾದ ಶ್ರೀಮದ್ರಾಮಾನುಜಾಚಾರ್ಯರೇ 
ಸದಾಜಾರ್ಯ ನಿಷ್ಠರಾದ ಶ್ರೀವೈಷ್ಣವರಿಗೆಲ್ಲಾ ಆಚಾರ್ಯರಾಗಿರುವರು. ಇದನ್ನು 
ಶ್ರೀವೈಷ್ಣವ ಸದಾಚಾರ್ಯನಿಷ್ಟರೆಲ್ಲರೂ ನಿಸ್ಸಂದೇಹವಾಗಿ ತಿಳಿಯತಕ್ಕದ್ದು. 


ಹಿಂದೆ ಹೇಳಿದ ಶ್ರೀಸೂಕ್ತಿಯಲ್ಲಿ “ಗುರುರೂಪಿಣಃ ತ್ರಿದಂಡಿನಳ್‌ ಎಂಬ 
ಬಹುವಜನವು ಗುರುಪದದ ಬಹುವಚನವಾಗಿರುವುದರಿಯ ಭಗವದ್ರಾಮಾನುಜಾ 
ಚಾರ್ಯರ ಶಿಷ್ಯಪರಂಪರಾಪ್ಪಾಪ್ತವಾದ ಆಚಾರ್ಕರುಗಳಿಗೆಲ್ಲಾ ಅನ್ವಯಿಸಿ, ಹಿಂದೆಯೇ 
ವಿಶದವಾಗಿ ಹೇಳಿದಂತೆ ಶ್ರೀಮದ್ರಾಮಾನುಜಾಚಾರ್ಕರ ಆಪರಾವತಾರರಾಗಿ 
*ಯತೀಂದ್ರಪ್ರವಣ? ರೆಂದು ಪ್ರಖ್ಯಾತರಾದ ಶ್ರೀ ಮಣವಾಳಮಾಮುನಿಗಳ ಪರ್ಯಂತ 
ವಾಗಿ ಅನ್ವಯಿಸುವುದು ನಮ್ಮ ಆಚಾರ್ಯ ಪರಂವರೆಯಲ್ಲಿ ವಾಡಿಕೆಯಾಗಿದೆ, ಇದೇ 
ರೀತಿಯಲ್ಲಿ ಶ್ರೀವೈಷ್ಣವ ವಸಕಲೈ ಸಂಪ್ರದಾಯದಲ್ಲಿ ಭಗವದ್ರಾಮಾನುಜಾಚಾರ್ಯರ 
ಅನಂತರದಲ್ಲಿ ಶ್ರೀಮನ್ನಿಗಮಾನ್ತದೇಶಿಕರ ಪರ್ಯನ್ತವಾಗಿ ಪರಂಪರಾಪ್ರಾಪ್ತ 
ವಾಗಿರುವುದು. 


ಯೋನಿತ್ಕಮಚ್ಕುತ ಪದಾಂಬುಜಯಗ್ಮಕುಕ್ಕ | 
ವ್ಯಾಮೋಹತಸ್ತದಿತ ರಾಣಿತೃಣಾಯಮೇನೇ ॥ 
ಅಸ್ಮದ್ಧುರೋರ್ಭಗವತೋಃಸ್ಕದಯೈಕಸಿಂಧೋ | 
ರಾಮಾನುಜಸ್ಯ ಚರಹೌ ಶರಣಂಪ್ರಪದ್ಯೆ ॥ 


